


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಜನವರಿ ೨೯, ೨೦೧೫ (ಮಾಘ ೯, ಶಕ ವರ್ಷ ೧೯೩೬) ಸಂಚಿಕೆ ೫ 
Volume 150 Bengaluru, Thursday, January 29, 2015 (112012 9, Shaka Varsha 1936) Issue 5 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 
ಕಂದಾಯ ಸಚಿವಾಲಯ 


ವಿಷಯ: ಮಂಡ್ಯ ತಾಲ್ಲೂಕು, ಕೆರಗೋಡು ಹೋಬಳಿ, ಜೀಗುಂಡಿ ಪಟ್ಟಣ ಸ.ನಂ.9 ರಲ್ಲಿ 18.00 ಎಕರೆ ಜಮೀನನ್ನು 
ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಹಾಗೂ 2.00 ಎಕರೆ ಪ್ರದೇಶವನ್ನು ಕಂದಾಯ ಇಲಾಖೆಗೆ 
ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ಪತ್ರ ಸಂಖ್ಯೆ; ಎಲ್‌ಎನ್‌ಡ(1)219/2013-14 ದಿನಾಂಕ: 25-07-2014. 
ಪ್ರಸ್ತಾವನೆ: 

ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ಮೇಲೆ ಓದಲಾದ ಉಲ್ಲೇಖಿತ ಪತ್ರದಲ್ಲಿ ಮಂಡ್ಯ ತಾಲ್ಲೂಕು, ಕೆರಗೋಡು ಹೋಬಳಿ, ಜೀಗುಂಡಿ 
ಪಟ್ಟಣ ಸ.ನಂ.9 ರಲ್ಲಿ 18.00 ಎಕರೆ ಜಮೀನನ್ನು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಹಾಗೂ 2.00 ಎಕರೆ ಪ್ರದೇಶವನ್ನು ಕಂದಾಯ 
ಇಲಾಖೆಗೆ ಪರಿವೀಕ್ಷಣಾ ಮಂದಿರ ಸಭಾಂಗಣ ಕಛೇರಿ ಕಟ್ಟಡಕ್ಕೆ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 

2. ಸದರಿ ಜಮೀನಿನ ಆರ್‌.ಟಿ.ಸಿ.ಯಲ್ಲಿ ಗೋಮಾಳ ಎಂಬುದಾಗಿ ನಮೂದು ಇದ್ದು, ಪ್ರಸ್ತುತ ಗೋಮಾಳ ಸ್ವರೂಪವನ್ನು ಕಳೆದುಕೊಂಡಿರುತ್ತದೆ. ಈ 
ಬಗ್ಗೆ ನ್ಯಾಯಾಲಯದಲ್ಲಿ ಯಾವುದೇ ನ್ಯಾಯಾಲಯ ಪ್ರಕರಣ ದಾಖಲಾಗಿರುವುದಿಲ್ಲ. ಪ್ರಸ್ತಾಪಿತ ಜಮೀನಿನಲ್ಲಿ ಮಹಾತ್ಮ ಗಾಂಧಿ ಕ್ಷಯ ರೋಗ ಆಸ್ಪತ್ರೆಯಿದ್ದು, 
ಕಟ್ಟಡ ಸಹಾ ಇರುತ್ತದೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧೀನಕ್ಕೆ ಒಳಪಟ್ಟಿದ್ದು, ಸದರಿ ಇಲಾಖೆಯ ಅಭಿಪ್ರಾಯವನ್ನು 
ಪಡೆಯಲಾಗಿದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಭಿಪ್ರಾಯ/ಸಹಮತಿ ನೀಡಿರುವಂತೆ ಆಸ್ಪತ್ರೆಯ ಕಟ್ಟಡಗಳಿಗೆ ಸಂಪರ್ಕಿಸಲು 60 ಅಡಿ 
ರಸ್ತೆಗೆ ಜಾಗವನ್ನು ಬಿಟ್ಟುಕೊಡಲು ಷರತ್ತು ವಿಧಿಸಿ ಮಂಜೂರು ಮಾಡಬಹುದಾಗಿ ಅಭಿಪ್ರಾಯಪಟ್ಟಿರುತ್ತಾರೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ:- 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 03 ಎಲ್‌ಜಿವೈ 2014, ದಿನಾಂಕ: 26-11-2014 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಸ್ತಾಪಿತ ಜಮೀನಿನಲ್ಲಿ ಮಹಾತ್ಮ ಗಾಂಧಿ ಕ್ಷಯ ರೋಗ ಆಸ್ಪತ್ರೆಯಿದ್ದು, ಸದರಿ ಆಸ್ಪತ್ರೆಗೆ 
ಸಂಪರ್ಕಿಸಲು 60 ಅಡಿ ರಸ್ತೆಗೆ ಜಾಗವನ್ನು ಬಿಟ್ಟುಕೊಡುವ ಷರತ್ತಿಗೊಳಪಟ್ಟು ಮಂಡ್ಯ ತಾಲ್ಲೂಕು, ಕೆರಗೋಡು ಹೋಬಳಿ, ಜೀಗುಂಡಿ ಪಟ್ಟಣ ಸ.ನಂ.9 ರಲ್ಲಿ 
18.00 ಎಕರೆ ಜಮೀನನ್ನು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಹಾಗೂ 2.00 ಎಕರೆ ಪ್ರದೇಶವನ್ನು ಕಂದಾಯ ಇಲಾಖೆಗೆ ಪರಿವೀಕ್ಷಣಾ 
ಮಂದಿರ ಸಭಾಂಗಣ ಕಛೇರಿ ಕಟ್ಟಡಕ್ಕೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾವಣೆ ಮಾಡಲು ಆದೇಶಿಸಿದೆ. 

1. ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 

ಉಪಯೋಗಿಸತಕ್ಕದ್ದು. 
ಎ 
2. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕರವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. 
3. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 


4. ಮಂಜೂರು ಮಾಡಲ್ಲಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 


(೧೨೫) 


೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





5. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ ಗುತ್ತಿಗ/ ಉಪಗುತ್ತಿಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 


6. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 


7. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 


8. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ 
ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು ಸರ್ಕಾರದ 
ವಶಕ್ಕೆ ಪಡೆಯಲಾಗುವುದು. 


9. ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊ೦ಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 890 ಉದಯ ಆರ್‌. ನಾಯಕ್‌ 
ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ಭೂ.ಮಂ-2). 


5.0.25 


ಆರ್ಥಿಕ ಸಚಿವಾಲಯ 


ವಿಷಯ: 2015ನೇ ಸಾಲಿನ ಅವಧಿಗೆ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ ನಗದೀಕರಣ ಪಡೆಯುವ ಸೌಲಭ್ಯವನ್ನು 
ನಿಯತಗೊಳಿಸುವ ಬಗ್ಗೆ. 


ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ: ಆಇ 5 ಸೇನಿಸೇ 2012 ದಿನಾಂಕ: 14-06-2012. 
ಪ್ರಸ್ತಾವನೆ: 
ಮೇಲೆ ಓದಲಾದ ಆದೇಶದಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 118(2)ರ ಸೌಲಭ್ಯ ಪಡೆಯುವ ಸಲುವಾಗಿ, ಪ್ರತೀ 


ಕ್ಯಾಲೆಂಡರ್‌ ವರ್ಷದಲ್ಲಿ (ಆಯಾ ವರ್ಷದ ಜನವರಿ 1ರಿಂದ ಡಿಸೆಂಬರ್‌ 31ರ ಒಳಗೆ) 15 ದಿನಗಳಿಗೆ ಮೀರದ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ, ರಜಾ 
ವೇತನಕ್ಕೆ ಸಮನಾದ ನಗದೀಕರಣ ಪಡೆಯಬಹುದಾದ ಸೌಲಭ್ಯವನ್ನು ದಿನಾಂಕ:01-01-2013ರ೦ದ ಜಾರಿಗೊಳಿಸಲಾಗಿದೆ. 


2015ನೇ ಸಾಲಿನ ಅವಧಿಗೆ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ ನಗದೀಕರಣ ಪಡೆಯುವ ಸೌಲಭ್ಯವನ್ನು ನಿಯತಗೊಳಿಸುವುದು ಅವಶ್ಯಕವೆಂದು 
ಸರ್ಕಾರವು ಈ ಬಗ್ಗೆ ಪರಿಶೀಲಿಸಿ ಕೆಳಗಿನಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಆಇ 5 ಸೇನಿಸೇ 2014 ಬೆಂಗಳೂರು, ದಿನಾಂಕ: 27-11-2014 


2015ನೇ ಸಾಲಿನ ಅವಧಿಗೆ ಗರಿಷ್ಟ 15 ದಿನಗಳಿಗೆ ಮೀರದ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ ರಜಾ ವೇತನಕ್ಕೆ ಸಮನಾದ ನಗದೀಕರಣ ಸೌಲ; 
ಪಡೆಯುವ ಯೋಜನೆಯನ್ನು ದಿನಾಂಕ 01-01-2015 ರಿಂದ ಜಾರಿಗೊಳಿಸಿ ಈ ಕೆಳಕಂಡಂತೆ ನಿಯತಗೊಳಿಸಲಾಗಿದೆ. 


ಶ್ರಿ 











ಕ್ರಮ ಅಧಿಕಾರಿ / ನೌಕರರ ಸಮೂಹ | ಮುಂಚಿತವಾಗಿ ಒಂದು ತಿಂಗಳ ನೋಟಿಸ್‌ ನೀಡಿ 2015 ನೇ ಸಾಲಿನ ಅವಧಿಗೆ ನಗದೀಕರಣ 
ಸಂಖ್ಯೆ ಸೌಲಭ್ಯ ಪಡೆಯುವ ಅವಧಿ 

1 ಗ್ರೂಪ್‌ 'ಡಿ' ಸಮೂಹ ಅವರ ಇಚ್ಛೆಯಂತೆ 2015 ಕ್ಯಾಲೆಂಡರ್‌ ವರ್ಷದ ಯಾವುದೇ ತಿಂಗಳಿನಲ್ಲಿ 

2 ಉಳಿದ ಸಮೂಹ (ಎ.ಬಿ.ಸಿ) | ಅವರ ಇಚ್ಛೆಯಂತೆ ಏಪ್ರಿಲ್‌ 2015ರಿಂದ ಡಿಸೆಂಬರ್‌ 2015ರ ವರೆಗಿನ ಯಾವುದೇ ತಿಂಗಳಿನಲ್ಲಿ 

















2. ಮೇಲೆ ವಿಧಿಸಿದ ನಿಬಂಧನೆಯು ಏನೇ ಇದ್ದಾಗ್ಯೂ ಜನವರಿಯಿಂದ ಮಾರ್ಚ್‌ 2015ರಲ್ಲಿ ನಿವೃತ್ತಿ ಹೊಂದುವ ಎಲ್ಲಾ ಅರ್ಹ ನೌಕರರು/ 
ಅಧಿಕಾರಿಗಳು, ಅವರು ನಿವೃತ್ತಿ ಹೊಂದುವ ತಿಂಗಳಲ್ಲಿ ನಗದೀಕರಣ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ. 


3. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 118ರಲ್ಲಿ ನಿಯಮಿಸಿರುವಂತಹ ಗಳಿಕೆ ರಜೆ ನಗದೀಕರಣ ನಿಯಂತ್ರಣಕ್ಕೆ ಸಂಬಂಧಿಸಿದ 
ಇತರೆ ಷರತ್ತುಗಳು ಅನ್ವಯವಾಗುತ್ತದೆ. 

4. ಈ ಆದೇಶವು ಈಗಾಗಲೇ ಈ ಸೌಲಭ್ಯ ವಿಸ್ತರಣೆಯಾಗಿರುವ ಸರ್ಕಾರದಿಂದ ಸಹಾಯಾನುದಾನ ಪಡೆಯುತ್ತಿರುವ ಸಂಸ್ಥೆಗಳ ನೌಕರರಿಗೂ 
ಅನ್ಹಯಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


೧.೧, 891 ಜಿ.ಬಿ.ಹೇಮಣ್ಣ 
S.C. 50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು-1. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೨೭ 





INFORMATION TECHNOLOGY, BIO-TECHNOLOGY AND SCIENCE & TECHNOLOGY SECRETARIAT 
Sub: Project of M/s Lahari Media.Com Pvt Lid to establish an "IT Park with Housing and other facilities” 
Read: (1) GOVERNMENT ORDER NO.ITD 06 MDA 2007 (1) DATED: 29.05.2007. 

(2) Proceedings of 17" SHLCC meeting proceedings held on 28.01.2009 

(3) MD, Karmataka Udyog Mithra's letter dated 16.06.2014. 

(4) C.E.0., KIADB's letter dated 19.06.2014. 

(5) Representation of M/S Lahari Media.Com Pvt Ltd. dated 23.03.2014 and 05.11.2014 

PREAMBLE: 


In Govt order read at (1) above approval was accorded to the project proposal of M/s Lahari Technopolies, to establish an IT 
Park with housing colony and other facilities with an investment of Rs. 491.00 crores, in 24.33 acres of land in Sy.No. 13/2, 14/1, 14/2, 
15/1, 16/1A, 15/2, 17, 16/2, 6/18, & 18/1 at Maragondanahalli, igani hobli, Anekal taluk, Bangalore urban District. 


In the proceedings 01177 SHLCC held on 28.01.2009 under the Chairmanship of Hon'ble CM read at (2) above the IT BT Dept 
has been directed to amend the G.O dated 29.05.2007 duly incorporating the allotment of 7acres 13 guntas of land in Sy.No. 14/2, 16/2, 
& 18/1 at Maragondanahalli, Jigani hobli, Anekal taluk, Bangalore Urban District by the KIADB. 


In the letter read at (3) above the MD, Karnataka Udyog Mithra has requested to modify the GO No.ITD 06 MDA 2007 (1) dated. 
29.05.2007 as per the decisions of 17" SHLCC meeting dated: 28.01.2009. 


In the letter read at (4) above the C.E.0., KIADB has informed that the KIADB has permitted M/s Lahari Technopolies, to 
change the name of the company as M/S Lahari Media.Com Pvt Ltd vide their order dated: 13.09.2011. Further it has been informed 
that the KIADB in their Board meeting held on 28.05.2008 that the M/S Lahari Media.Com Pvt Lid have been allotted 7 acres 13 guntas 
of land in Sy.No.14/2, 16/2, & 18/1 at Maragondanahalli, Jigani hobli, Anekal taluk, Bangalore Urban District. 


In the representation read at (5) above M/S Lahari Media.Com Pvt Ltd. represented to Govt to amend the GO No.ITD 06 MDA 
2007 (1) dated. 29.05.2007 a per the decision of the 17" SHLCC meeting held under the Chairmanship of Hontble CM duly 
incorporating allotment of 7acres 13 guntas of land made by the KIADB. 


Government have examined the representation of s Lahari Media. Com Pvt Lid and decided to pass the following order as per 
the decision of 17" SHLCC. 


GOVERNMENT ORDER NO: ITD 05 MDA 2014 BANGALORE DATED: 26.11.2014. 


In the circumstances explained in the preamble and in partial amendment to Govt order No: ITD 06 MDA 2007 (1) 
dated.29.05.2007 Government is pleased to accord its approval to the project proposal of M/s Lahari Media.Com Pvt Ltd to establish an 
IT park with housing colony and other facilities with an investment of Rs. 491.90 crores in 22 acres 08 guntas including the allotment 
7 acres 13 guntas of land in the Sy.No. 14/2, 16/2, & 18/1 at Maragondanahalli, Jigani hobli, Anekal taluk, Bangalore Urban District 
allotted by the KIADB with the facilities and incentives mentioned in the Govt order No: ITD 06 MDA 2007 (1) dated.29.05.2007. Subject 
to condition that the approval comes into effect after the new BDA Master plan is approved. 

By Order and in the name of the Governor of Karnataka 
N.R. PRABHU 
Deputy Secretary to Government, 


P.R.892 
Information Technology, Bio-Technology and Science & Technology. 


ಕಾನೂನು ಸಚಿವಾಲಯ 
ವಿಷಯ: ದಾವಣಗೆರೆ ಕಂದಾಯ ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇಲ್ಲಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು 
ಸೃಜಿಸುವ ಬಗ್ಗೆ. 
[a 
ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ: ಲಾ 66 ಎಲ್‌ಸಿಎಲ್‌ 2014 ದಿನಾಂಕ: 15-04-2014. 
2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ದಾವಣಗೆರೆ ಜಿಲ್ಲೆ ರವರ ಪತ್ರ ದಿನಾಂಕ: 09-09-2014. 


1 


3. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ ರವರ ಪತ್ರ ದಿನಾಂಕ: 08-10-2014. 
ಪ್ರಸ್ತಾವನೆ: 
ಸರ್ಕಾರವು ರಾಜ್ಯದ ಎಲ್ಲಾ ಕಂದಾಯ ತಾಲ್ಲೂಕುಗಳಿಗೆ ಒಂದೊಂದು ನೋಟರಿ ಹುದ್ದೆಯನ್ನು ಸೃಜಿಸಲು ತೀರ್ಮಾನಿಸಿದ್ದು, ಅದರಂತೆ, ಮೇಲೆ 
ಓದಲಾದ (1)ರ ದಿನಾಂಕ: 15-04-2014 ರ ಪತ್ರದಲ್ಲಿ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಕಂದಾಯ ತಾಲ್ಲೂಕಿನಲ್ಲಿ ಹಾಲಿ ಇರುವ 10 ನೋಟರಿಗಳಿಗೆ 
ಹೆಚ್ಚಿನ ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎಂಬ ಬಗ್ಗೆ ಸಮರ್ಥನೀಯ ವಿವರಣೆಯನ್ನು 
ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ದಾವಣಗೆರೆ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ಇವರುಗಳನ್ನು ಕೋರಲಾಗಿತ್ತು. 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ದಾವಣಗೆರೆ ಜಿಲ್ಲೆ ಇವರು ಮೇಲೆ ಓದಲಾದ (2)ರ ದಿನಾಂಕ: 09-09-2014 ರ 
ಪ್ರಸ್ತಾವನೆಯೊಂದಿಗೆ, ಹಾಲಿ ಇರುವ ನೋಟರಿಗಳಿಗೆ ಕೆಲಸದ ಒತ್ತಡವನ್ನು ಅಂಕಿ ಅಂಶಗಳ ಸಹಿತ ಪರಿಶೀಲಿಸಲಾಗಿ, ಈಗಿನ ಜನ ಸಂಖ್ಯೆ ತಾಲ್ಲೂಕು ಮತ್ತು 


೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





ನಗರ ಸೇರಿ 6 ರಿಂದ 7 ಲಕ್ಷ ಇದ್ದು, ಹಾಲಿ ಇರುವ ನೋಟರಿಗಳ ಸಂಖ್ಯೆ ಮತ್ತು ಜನ ಸಂಖ್ಯೆ ಅನುಪಾತದ ಆಧಾರದ ಮೇಲೆ ಹೋಲಿಸಿದರೆ 
ಕಡಿಮೆಯಾಗಿರುವುದರಿಂದ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಹೊಸದಾಗಿ ಒಂದು ಜೆ.ಎಂ.ಎಫ್‌.ಸಿ ನ್ಯಾಯಾಲಯವು ಪ್ರಾರಂಭಗೊಂಡಿರುವುದರಿಂದ ಹಾಗೂ 
ದಾವಣಗೆರೆ ನಗರಸಭೆಯು ದಿನಾಂಕ: 06-12-2008 ರಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದ್ಬರ್ಜೆಗೇರಿರುವುದರಿಂದ, ಸದರಿ ದಾವಣಗೆರೆ ಜಿಲ್ಲೆಯ 
ದಾವಣಗೆರೆ ಕಂದಾಯ ತಾಲ್ಲೂಕಿಗೆ ಒಂದು ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ ಎಂದು ವರದಿಯನ್ನು ನೀಡಿರುತ್ತಾರೆ. 

ಅದರಂತೆ, ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ಇವರು, ತಹಶೀಲ್ದಾರ್‌ರವರ ಕಾರ್ಯಾಲಯ, ದಾವಣಗೆರೆ ತಾಲ್ಲೂಕು ಇವರ ಪತ್ರವನ್ನು ಲಗತ್ತಿಸಿ, 
ದಾವಣಗೆರೆ ತಾಲ್ಲೂಕಿನಲ್ಲಿ ಸುಮಾರು 6.82,000 ಜನಸಂಖ್ಯೆ ಇದ್ದು ಹಾಗೂ 12 ನ್ಯಾಯಾಲಯಗಳು ಮತ್ತು ಹತ್ತಾರು ಅರೆ ನ್ಯಾಯಿಕ ನ್ಯಾಯಾಲಯಗಳು, 
ನೂರಾರು ಶಿಕ್ಷಣ ಸಂಸ್ಥೆಗಳಿದ್ದು, ನೋಟರಿಗಳಿಗೆ ಕೆಲಸದ ಒತ್ತಡ ಇರುವುದರಿಂದ, ಮೇಲೆ ಓದಲಾದ (3)ರ ದಿನಾಂಕ: 08-10-2014ರ ಪತ್ರದಲ್ಲಿ, 
ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಕಂದಾಯ ತಾಲ್ಲೂಕಿಗೆ ಒ೦ದು ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ ಎಂದು ವರದಿಯನ್ನು ನೀಡಿರುತ್ತಾರೆ. 


ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ, ಅದರಂತೆ, ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಲಾ 66 ಎಲ್‌ಸಿಎಲ್‌ 2014, ಬೆಂಗಳೂರು, ದಿನಾಂಕ: 24-11-2014. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು 
ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


೧.೧. 893 ಜೆ.ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪಭಾರ), 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ (ಆಡಳಿತ-2). 


5.0.25 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ: ರಾಜ್ಯ ಯೋಜನಾ ಮಂಡಳಿಯಲ್ಲಿನ ಸಂಶೋಧನಾ ಸಮಾಲೋಚಕರು ಹಾಗೂ ಅಪರ ಕಾರ್ಯದರ್ಶಿ 
ಹುದ್ದೆಯನ್ನು ಕಾರ್ಯದರ್ಶಿ ಎಂದು ಮರುಪದನಾಮೀಕರಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಡಿಪಿಎಆರ್‌ 666 ಎಸ್‌ಜಿಓ 2013, ದಿನಾಂಕ: 20-08-2013 


2. ಕೇಂದ್ರ ಸರ್ಕಾರದ ವಿತ್ರ ಮಂತ್ರಾಲಯ, ಆರ್ಥಿಕ ವ್ಯವಹಾರಗಳ ಇಲಾಖೆಯ ಆದೇಶ ಸಂಖ್ಯೆ 
13016/2/2014-ಐಇಎಸ್‌ (ಆದೇಶ ಸಂಖ್ಯೆ ಪಿ-3/2014), ದಿನಾಂಕ: 19-5-2014. 


3. ಯೋಜನಾ ಇಲಾಖೆಯ ಕಡತ ಸಂಖ್ಯೆ: ಪಡಿ 45 ಎಸ್‌ಪಿಬಿ 2013 (ಭಾ). 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಆದೇಶದಲ್ಲಿ ಶ್ರೀಮತಿ ಬಿದಿಶಾ ಚೌದರಿ, ಐ.ಇ.ಎಸ್‌. ಇವರನ್ನು ಕರ್ನಾಟಕ ಸರ್ಕಾರದ ರಾಜ್ಯ ಯೋಜನಾ 
ಮಂಡಳಿಗೆ ಅಪರ ಕಾರ್ಯದರ್ಶಿ ಹಾಗೂ ಸಂಶೋಧನಾ ಸಮಾಲೋಚಕರಾಗಿ ನಿಯೋಜನೆ ಮೇಲೆ ನೇಮಕಾತಿ ಮಾಡಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಕೇಂದ್ರ ಸರ್ಕಾರದ ಆದೇಶದಲ್ಲಿ ಶ್ರೀಮತಿ ಬಿದಿಶಾ ಚೌದರಿ, ಐ.ಇ.ಎಸ್‌. ಇವರಿಗೆ ವೇತನ ಶ್ರೇಣಿ 
ಪೇಬ್ಯಾಂಡ್‌ ರೂ. 37400-67000 + ಗ್ರೇಡ್‌ ಪೇ ರೂ.10,000 ಗಳ ಹಿರಿಯ ಆಡಳಿತಾತ್ಮಕ ದರ್ಜೆ (Senior Administrative Grade) ಗೆ ಬಡ್ತಿ 
ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಅಪರ ಕಾರ್ಯದರ್ಶಿ ಹಾಗೂ ಸಂಶೋಧನಾ ಸಮಾಲೋಚಕರು ಹುದ್ದೆಯನ್ನು 
ಕಾರ್ಯದರ್ಶಿ ಎಂದು ಮರುಪದನಾಮೀಕರಿಸುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ಕಡತದಲ್ಲಿ ಯೋಜನಾ ಇಲಾಖೆಯು ಕೋರಿರುತ್ತದೆ. 


ಶ್ರೀಮತಿ ಬಿದಿಶಾ ಚೌದರಿ, ಐ.ಇ.ಎಸ್‌. ಹಿರಿಯ ಆಡಳಿತಾತ್ಮಕ ದಜ್ಜೆ (Senior Administrative Grade) ಬಡ್ತಿ ಹೊಂದಿರುವುದರಿಂದ ರಾಜ್ಯ 
ಯೋಜನಾ ಮಂಡಳಿಯಲ್ಲಿನ ಸಂಶೋಧನಾ ಸಮಾಲೋಚಕರು ಹಾಗೂ ಅಪರ ಕಾರ್ಯದರ್ಶಿ ಹುದ್ದೆಯನ್ನು ಕಾರ್ಯದರ್ಶಿ ಎಂದು 
ಮರುಪದನಾಮೀಕರಿಸುವುದರಿಂದ ಯಾವುದೇ ರೀತಿಯ ಆರ್ಥಿಕ ಹೊರೆ ಉಂಟಾಗುವುದಿಲ್ಲವಾದ್ದರಿಂದ ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 347 ಸಉಸೇ 2014, ದಿನಾಂಕ: 27-11-2014. 


ಶ್ರೀಮತಿ ಬಿದಿಶಾ ಚೌದರಿ, ಐ.ಇ.ಎಸ್‌. ಅಪರ ಕಾರ್ಯದರ್ಶಿ ಮತ್ತು ಸಂಶೋಧನಾ ಸಮಾಲೋಚಕರು ರಾಜ್ಯ ಯೋಜನಾ ಮಂಡಳಿ ಇವರು 
ವೇತನ ಶ್ರೇಣಿ ಪೇಬ್ಯಾಂಡ್‌ ರೂ. 37400-67000 + ಗ್ರೇಡ್‌ ಪೇ ರೂ.10,000 ಗಳ ಹಿರಿಯ ಆಡಳಿತಾತ್ಮಕ ದರ್ಜೆ (Senior Administrative Grade) ಗೆ 
ಬಡ್ತಿ ಹೊಂದಿರುವುದರಿಂದ ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆಯನ್ನು ಕಾರ್ಯದರ್ಶಿ, ರಾಜ್ಯ ಯೋಜನಾ ಮಂಡಳಿ ಎಂದು ಮರುಪದನಾಮೀಕರಿಸಿ 
ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-6). 


೧.೧. 894 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೨೯ 





ಕಂದಾಯ ಸಚಿವಾಲಯ 


ವಿಷಯ: ಶಿವಮೊಗ್ಗ ಜಿಲ್ಲೆ, ಸೊರಬ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 201 ಮುಸರ 2013, ದಿನಾಂಕ: 09-01-2014. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 09-01-2014ರಲ್ಲಿ ಶಿವಮೊಗ್ಗ ಜಿಲ್ಲೆ, ಸೊರಬ ವಿಧಾನ ಸಭಾ ಕ್ಷೇತಕ್ಕೆ ಅಧಿಕಾರಿ ಮತ್ತು 
ಅಧಿಕಾರೇತರ ಸದಸ್ಯರುಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಲಾಗಿದೆ. ಸದರಿ ಆದೇಶದಲ್ಲಿರುವ ಅಧಿಕಾರೇತರ ಸದಸ್ಯರುಗಳನ್ನು ರದ್ದುಪಡಿಸಿ, 
ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಕಂಜ 201 ಮುಸರ 2013, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌, 2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆ, ಸೊರಬ ವಿಧಾನ ಸಭಾ ಕ್ಷೇತ್ರಕ್ಕೆ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 201 
ಮುಸರ 2013, ದಿನಾ೦ಕ: 09-01-2014ರಲ್ಲಿರುವ ಅಧಿಕಾರೇತರ ಸದಸ್ಯರುಗಳನ್ನು ರದ್ದುಪಡಿಸಿ, ಈ ಕೆಳಕಂಡ ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 


























1 | ಶ್ರೀ ಕೆಪಿ.ಷಣ್ಮುಖಪ್ಪ ಬಿನ್‌ ಪರಶುರಾಮಪ್ಪ ಅಂಡಿಗೆ, ಸೊರಬ ಸದಸ್ಯರು 
ತಾಲ್ಲೂಕು (ಸಾಮಾನ್ಯ) 

2 | ಶ್ರೀಮತಿ ಲಕ್ಷ್ಮಮ್ಮ ಕೋಂ ಮಾಸ್ತಪ್ಪ, ಕಮರೂರು, ಭದ್ರಾಪುರ, ಸದಸ್ಯರು 
ಬೆನ್ನೂರು ಅಂಚೆ, ಸೊರಬ ತಾಲ್ಲೂಕು (ಮಹಿಳೆ) 

3 | ಶ್ರೀ ಪರಮೇಶ್ವರ್‌ ಬಿನ್‌ ಬಸವಣ್ಯೆಪ್ಪ, ಕಂತನಹಳ್ಳಿ, ಗುಡವಿ ಅಂಚೆ, | ಸದಸ್ಯರು 
ಸೊರಬ ತಾಲ್ಲೂಕು (ಪರಿಶಿಷ್ಟ ಜಾತಿ) 

4 ಶ್ರೀ ಹನುಮಂತಪ್ಪ ಬಿನ್‌ ಭೀಮಪ್ಪ ಯಲವಾಳ, ಭಾರಂಗಿ ಅಂಚೆ, ಸದಸ್ಯರು 
ಸೊರಬ ತಾಲ್ಲೂಕು (ಪರಿಶಿಷ್ಟ ಪಂಗಡ) 





ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ; ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


24 
[al 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 895 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಉತ್ತರ ಕನ್ನಡ ಜಿಲ್ಲೆ, ಶಿರಸಿ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಬ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 

ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಉತ್ತರ ಕನ್ನಡ ಜಿಲ್ಲೆ, ಶಿರಸಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಕಂಜ 218 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆ, ಶಿರಸಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡ 
ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 





1 | ಶ್ರೀ ದಿವಾಕರ ಜಿ.ಹೆಗಡೆ, ಟೊಪಣ್ಣೆಮನೆ, ನೆಗ್ರು, ಶಿರಸಿ (ಸಾಮಾನ್ಯ) | ಸದಸ್ಯರು 








2 | ಶ್ರೀಮತಿ ಪಾರ್ವತಿ ಕೃಷ್ಣನಾಯ್ಕ, ಮನಮನೆ ಪೋ ಮನಮನೆ, ಸದಸ್ಯರು 
ಸಿದ್ಧಾಪುರ ತಾಲ್ಲೂಕು (ಮಹಿಳೆ) 

3 | ಶ್ರೀ ಹೆಚ್‌.ಕೆ.ಶಿವಾನಂದ, ಗಣೇಶನಗರ, ಪೋ. ಕಾನಗೋಡ, ಸದಸ್ಯರು 
ಸಿದ್ದಾಪುರ ತಾಲ್ಲೂಕು (ಪರಿಶಿಷ್ಟ ಜಾತಿ) 





4 | ಶ್ರೀ ಫಕೀರಪ್ಪ ಓಲೇಕರ್‌, ಅಡಗದ್ದೆ. ಶಿರಸಿ (ಪರಿಶಿಷ್ಟ ಪಂಗಡ) | ಸದಸ್ಯರು 

















ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


2 
[al 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 896 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ, ಬೆಳಗಾವಿ ಗ್ರಾಮಾ೦ತರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಠ 67 ಮುಸರ 2007, ದಿನಾಂಕ: 10-10-2008. 
2.ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾ೦ಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಬೆಳಗಾವಿ ಜಿಲ್ಲೆ, ಬೆಳಗಾವಿ ಗ್ರಾಮಾಂತರ ವಿಧಾನ ಸಭಾ ಕ್ಷೇತಕ್ಕೆ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ 


ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಕಂಠ 50 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಳಗಾವಿ ಜಿಲ್ಲೆ, ಬೆಳಗಾವಿ ಗ್ರಾಮಾಂತರ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ 


ಕೆಳಕಂಡ ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಲಾಗಿದೆ. 























1 | ಶ್ರೀ ಗುರುನಾಥ್‌ ದುರ್ಗಪ್ಪ ಪಾಟೀಲ್‌, ಸಾ: ಸೋನೋಲಿ, ಸದಸ್ಯರು 
ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ (ಸಾಮಾನ್ಯ) 

2 | ಶ್ರೀಮತಿ ಚಂದವ್ವ ರಾಮಪ್ಪ ಕೆಂಪಣ್ಣನವರ್‌, ಸಾ: ಬಡಾಲಅಂಕಲಗಿ, | ಸದಸ್ಯರು 
ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ (ಮಹಿಳೆ) 

3 | ಶ್ರೀ ಲಕ್ಷ್ಮಣ ದಶರಥ ಕೋಲಕಾರ್‌, ಸಾ: ಮುಚ್ಚಂಡಿ, ಬೆಳಗಾವಿ ಸದಸ್ಯರು 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ (ಪರಿಶಿಷ್ಟ ಜಾತಿ) 

4 | ಶ್ರೀ ಸುರೇಶ್‌ ತಿರುಮಾಳಿ, ಸಾ: ಮಾಳೇನಹಟ್ಟ, ಬೆಳಗಾವಿ ಸದಸ್ಯರು 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ (ಪರಿಶಿಷ್ಟ ಪಂಗಡ) 








ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೩೧ 





ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 897 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಹಾವೇರಿ ಜಿಲ್ಲೆ, ಹಾವೇರಿ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಬ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಹಾವೇರಿ ಜಿಲ್ಲೆ, ಹಾವೇರಿ ವಿಧಾನ ಸಭಾ ಕ್ಷೇತಕ್ಕೆ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಕಂಠ 150 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಹಾವೇರಿ ಜಿಲ್ಲೆ, ಹಾವೇರಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡ 
ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 


























1 |ಶ್ರೀ ಅಶೋಕ ನಿಂಗಪ್ಪ ಮಜ್ಜಗಿ, ಸಾ: ಯತ್ನಳ್ಳಿ, ಸದಸ್ಯರು 
ಹಾವೇರಿ ತಾಲ್ಲೂಕು (ಸಾಮಾನ್ಯ) 

2 | ಶ್ರೀಮತಿ ಮಮತಾ ಬಸವರಾಜ ಜಾಬಿನ, ಸಾ: ಯಾಲಕ್ಕಿ ಓಣಿ, ಸದಸ್ಯರು 
ಹಾವೇರಿ (ಮಹಿಳೆ) 

3 | ಶ್ರೀ ಬಸವರಾಜ್‌ ಯಲ್ಲಪ್ಪ ಮಾಳಗಿ ಸಾ: ಇಜಾರಿಲಕಮಾಪುರ, ಸದಸ್ಯರು 
ಹಾವೇರಿ ತಾಲ್ಲೂಕು (ಪರಿಶಿಷ್ಟ ಜಾತಿ) 

4 | ಶ್ರೀ ಗೋಣಿಪ್ಪ ಯಮನಪ್ಪ ಮರಿತಂಗೆಮ್ಮನವರ, ಸಾ: ಹೊಸರಿತ್ತಿ ಸದಸ್ಯರು 
ಹಾವೇರಿ (ಪರಿಶಿಷ್ಟ ಪಂಗಡ) 





ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


2 
[al 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 898 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಮೈಸೂರು ಜಿಲ್ಲೆ, ಚಾಮುಂಡೇಶ್ವರಿ ವಿಧಾನ ಸಭಾ ಕ್ಷೇತಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಬ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ವಿಧಾನ ಸಭಾ ಕ್ಷೇತಕ್ಕೆ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಕಂಜ 179 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 
ಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಮೈಸೂರು ಜಿಲ್ಲೆ, ಚಾಮುಂಡೇಶ್ವರಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ 


ದಂ 


ಕೆಳಕಂಡ ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಲಾಗಿದೆ. 


(€L 








1 | ಶ್ರೀ ಮಲ್ಲೇಶಪ್ಪ ಬಿನ್‌ ಪುಟ್ಟಪ್ಪ ಮಂಡನ ಹಳ್ಳಿ, ಚಾಮುಂಡೇಶ್ವರಿ ಸದಸ್ಯರು 
ವಿಧಾನ ಸಭಾ ಕ್ಷೇತ್ರ (ಸಾಮಾನ್ಯ) 
2 | ಶ್ರೀಮತಿ ಪ್ರೇಮ ಕೋಂ ಸಿದ್ದರಾಮೇಗೌಡ, ಕರಡಿಮರಯ್ಯನ ಸದಸ್ಯರು 


ಹುಂಡಿ,(ಕಡಕೋಳ) ಚಾಮುಂಡೇಶ್ವರಿ ವಿಧಾನ ಸಭಾ ಕ್ಷೇತ್ರ (ಮಹಿಳೆ) 
3 | ಶ್ರೀ ಪುಟ್ಟಸ್ವಾಮಿ ಬಿನ್‌ ಕರಿಯಯ್ಯ, ದೂರ ಗ್ರಾಮ, ಚಾಮುಂಡೇಶ್ವರಿ | ಸದಸ್ಯರು 




















ವಿಧಾನ ಸಭಾ ಕ್ಷೇತ್ರ (ಪರಿಶಿಷ್ಟ ಜಾತಿ) 
4 | ಶ್ರೀ ಮಂಜುನಾಥ್‌ ಬಿನ್‌ ಶಿವಣ್ಣ, ರಮ್ಮನಹಳ್ಳಿ, ಚಾಮುಂಡೇಶ್ವರಿ ಸದಸ್ಯರು 
ವಿಧಾನ ಸಭಾ ಕ್ಷೇತ್ರ (ಪರಿಶಿಷ್ಟ ಪಂಗಡ) 





ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


2 
[al 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 899 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಬೆ೦ಗಳೂರು ನಗರ ಜಿಲ್ಲೆ, ಚಿಕ್ಕಪೇಟೆ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಬ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಬೆಂಗಳೂರು ನಗರ ಜಿಲ್ಲೆ, ಚಿಕ್ಕಪೇಟೆ ವಿಧಾನ ಸಭಾ ಕ್ಷೇತದ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಕಂಠ 25 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ನಗರ ಜಿಲ್ಲೆ, ಚಿಕ್ಕಪೇಟೆ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ 


ಮಾಂ 


ಕೆಳಕಂಡ ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಲಾಗಿದೆ. 








1 |ಶ್ರೀಆರ್‌.ವಿ.ದೇವರಾಜ್‌, ಶಾಸಕರು, ಚಿಕ್ಕಪೇಟೆ ಕ್ಷೇತ್ರ ನಂ.48/2, ಅಧ್ಯಕ್ಷರು 
ಜೆ.ಸಿ.ರಸ್ತೆ, ಮಿನರ್ವ ವೃತ್ತ ಸಮೀಪ, ಬೆ೦ಗಳೂರು - 560 002 

2 | ಶ್ರೀಮತಿ ಜೆ.ಕೃಷ್ಣಕುಮಾರ್‌, ನಂ.04, 14ನೇ ಕ್ರಾಸ್‌, ಕಬ್ಬನ್‌ಪೇಟೆ, ಸದಸ್ಯರು 
ಬೆ೦ಗಳೂರು - 560 002 (ಸಾಮಾನ್ಯ) 

















ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೩೩ 








3 | ಶ್ರೀಮತಿ ಉಷಾ ವಿನಾಯಕ, ನಂ.29/ಸಿ, ಎಸ್‌.ಕೆ.ಲೈನ್‌, ಚಿಕ್ಕಮಾವಳ್ಳಿ, | ಸದಸ್ಯರು 
ಬೆ೦ಗಳೂರು - 560 027 (ಮಹಿಳೆ) 





4 ಶ್ರೀ ಆರ್‌. ಯೋಗನರಸಿಂಹ, ನ ೦.79, 1ನೇ ಕ್ರಾಸ್‌, ಕೆ.ಜಿ.ಲೇಜೌಟ್‌, | ಸದಸ್ಮರು 
ಜೆ.ಸಿ.ರೋಡ್‌ ಕ್ರಾಸ್‌, ಬೆ೦ಗಳೂರು (ಪರಿಶಿಷ್ಟ ಜಾತಿ) 





5 | ಶ್ರೀ ಗಂಟೆ ಜಿ.ಎಸ್‌.ಕುಮಾರ, ನಂ.12/, 13ನೇ ಕ್ರಾಸ್‌, ಕಬ್ಬನ್‌ಪೇಟೆ, | ಸದಸ್ಯರು 
ಬೆ೦ಗಳೂರು - 560 002 (ಪರಿಶಿಷ್ಟ ಪಂಗಡ) 

















ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


2 
[a 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 900 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ರಾಯಚೂರು ಜಿಲ್ಲೆ, ರಾಯಚೂರು ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಠ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ರಾಯಚೂರು ಜಿಲ್ಲೆ ರಾಯಚೂರು ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಕಂಠ 186 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


ದಂ 


ಕೆಳಕಂಡ ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಲಾಗಿದೆ. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಯಚೂರು ಜಿಲ್ಲೆ, ರಾಯಚೂರು ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ 





1 | ಶ್ರೀ ಆಂಜನೇಯ ಯಾದವ, ನಂ.143, ರಾಮನಗರ ಏರಿಯ ಪೋಸ್ಟ್‌ ಸದಸ್ಮರು 
ಯರಮರಾಸ್‌, ರಾಯಚೂರು - 584 134 (ಸಾಮಾನ್ಯ) 





2 | ಶ್ರೀಮತಿ ಪದ್ಮ ಶ್ರೀನಿವಾಸ್‌ ಕುರುಡಿ, ನಂ.6-2-149/286, ಮಾಣಿಕ್ಯ ನಗರ್‌, | ಸದಸ್ಯರು 
ರಾಯಚೂರು (ಮಹಿಳೆ) 





3 | ಶ್ರೀ ಆಂಜನಯ್ಯ, ಮಾಜಿ ತಾಲ್ಲೂಕು ಪಂಚಾಯತಿ ಸದಸ್ಯರು, ಕುರುಬದೊಡ್ಡಿ, | ಸದಸ್ಯರು 
ರಾಯಚೂರು (ಪರಿಶಿಷ್ಟ ಜಾತಿ) 














4 ಶ್ರೀ ರಾಮುಲು ನಾಯಕ್‌, ಗೌಸ್‌ ನಗರ, ರಾಯಚೂರು (ಪರಿಶಿಷ್ಟ ಪಂಗಡ) | ಸದಸ್ಯರು 








ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


24 
[al 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 901 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ). 


೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





ಕಂದಾಯ ಸಚಿವಾಲಯ 
ವಿಷಯ: ಬಾಗಲಕೋಟೆ ಜಿಲ್ಲೆ, ಹುನಗುಂದ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 


ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಇ 67 ಮುಸರ 2007, ದಿನಾಂಕ: 10-10-2008. 


2. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ವಿಧಾನ ಸಭಾ ಕ್ಷೇತಕ್ಕೆ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಕಂಜ 85 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


(€L 


ಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆ, ಹುನಗುಂದ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ 


ಕೆಳಕಂಡ ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಲಾಗಿದೆ. 

















1 | ಶ್ರೀ ಯಲಗುರದಪ್ಪ ಕಳ್ಳಿಗಡ್ಡ. ಹೂಣೂರ (ಸಾಮಾನ್ಯ) | ಸದಸ್ಯರು 
2 | ಶ್ರೀಮತಿ ಹನಮವ್ವ ಭೀಮಪ್ಪ ಮಾದರ, ಇಲಕಲ್‌ (ಮಹಿಳೆ) | ಸದಸ್ಯರು 
3 ಶ್ರೀ ಸಂಗಪ್ಪ ಛಲವಾದಿ, ನಂದವಾಡಗಿ (ಪರಿಶಿಷ್ಟ ಜಾತಿ) | ಸದಸ್ಯರು 
4 | ಶ್ರೀ ಪರಸನಗೌಡ ಪಾಟೀಲ, ದಮ್ಮೂರ (ಪರಿಶಿಷ್ಟ ಪಂಗಡ) | ಸದಸ್ಯರು 














ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ; ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


24 
[al 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 902 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ ಹುಕ್ಕೇರಿ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಠ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ವಿಧಾನ ಸಭಾ ಕ್ಷೇತದ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಕಂಠ 44 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಳಗಾವಿ ಜಿಲ್ಲೆ. ಹುಕ್ಕೇರಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡ ನಾಲ್ಕು 
ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೩೫ 




















1 ಶ್ರೀ ಶಿವಶಂಕರ ಚೌಗಲ, ಕೇಸ್ತಿ ಸಾ: ಹುಕ್ಕೇರಿ ತಾಲ್ಲೂಕು, ಸದಸ್ಯರು 
ಬೆಳಗಾವಿ ಜಿಲ್ಲೆ (ಸಾಮಾನ್ಯ) 

2 | ಶ್ರೀಮತಿ ಸುರೇಖಾ ಸುಭಾಷ್‌ ಗಳತಗಿಮಠ್‌, ಸಂಕೇಶ್ವರ ಸಾ: ಸದಸ್ಯರು 
ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ (ಮಹಿಳೆ) 

3 | ಶ್ರೀ ಪ್ರಕಾಶ್‌ ಮೈಲಾಕೆ, ಬಾಡ ಸಾ: ಹುಕ್ಕೇರಿ ತಾಲ್ಲೂಕು, ಸದಸ್ಯರು 
ಬೆಳಗಾವಿ ಜಿಲ್ಲೆ (ಪರಿಶಿಷ್ಟ ಜಾತಿ) 

4 | ಶ್ರೀ ಅಪ್ಪಾ ಸಾಹೇಬ ಗಸ್ತಿ, ಸಂಕೇಶ್ವರ ಸಾ: ಹುಕ್ಕೇರಿ ತಾಲ್ಲೂಕು, | ಸದಸ್ಯರು 
ಬೆಳಗಾವಿ ಜಿಲ್ಲೆ (ಪರಿಶಿಷ್ಟ ಪಂಗಡ) 














ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


24 
[al 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 903 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


S.C. 25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಯಾದಗಿರಿ ಜಿಲ್ಲೆ, ಸುರಪುರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ಕಂಇ 67 ಮುಸರ 2007, ದಿನಾಂಕ: 10-10-2008. 
2.ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾ೦ಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಯಾದಗಿರಿ ಜಿಲ್ಲೆ, ಸುರಪುರ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಕಂಠ 227 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಯಾದಗಿರಿ ಜಿಲ್ಲೆ, ಸುರಪುರ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡ 
ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 











1 | ಶ್ರೀ ಸಂತೋಷ ತಂದೆ ತುಳಜಪ್ಪ ಜಾದವ, ಸಾ: ಕೋಳಿಹಾಳ ಸದಸ್ಯರು 
(ಸಾಮಾನ್ಯ) 

2 | ಶ್ರೀಮತಿ ಮೈತ್ರಮ್ಮ ಗಂಡ ಮಲ್ಲಪ್ಪ, ಆಶಾಳ, ಸಾ: ಯಣ್ಣಿವಡಗೇರಾ, ಸದಸ್ಯರು 
ಸುರಮರ ತಾಲ್ಲೂಕು (ಮಹಿಳೆ) 

3 | ಶ್ರೀ ಮಾನಪ್ಪ ತಂದೆ ಚಂದಪ್ಪ, ಹುಲಕಲ್‌, ಸುರಪೂರ ಪಟ್ಟಣ ಸದಸ್ಯರು 


(ಪರಿಶಿಷ್ಟ ಜಾತಿ) 





4 ಶ್ರೀ ಅಮರಣ್ಣ ತಂದೆ ಆದಪ್ಪ, ಅರಕೇರಾ (ಜೆ) ಸುರಪುರ ತಾಲ್ಲೂಕು ಸದಸ್ತರು 














(ಪರಿಶಿಷ್ಟ ಪಂಗಡ) 





ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
ಸಂಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 904 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ರಾಮನಗರ ಜಿಲ್ಲೆ, ಚನ್ನಪಟ್ಟಣ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಬ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಜ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ವಿಧಾನ ಸಭಾ ಕ್ಷೇತದ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 195 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ರಾಮನಗರ ಜಿಲ್ಲೆ, ಚನ್ನಪಟ್ಟಣ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡ 
ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 





1 | ಶ್ರೀ ಪಿ.ಸಿದ್ದಲಿಂಗಸ್ವಾಮಿ ಬಿನ್‌ ಲೇ॥ ಪುಟ್ಟಣ್ಣ, ಇಗ್ಗಲೂರು ಗ್ರಾಮ, ವಿರೂಪಾಕ್ಷಿಪುರ | ಸದಸ್ಯರು 
ಹೋಬಳಿ, ಚನ್ನಪಟ್ಟಣ (ಸಾಮಾನ್ಯ) 





2 | ಶ್ರೀಮತಿ ಪುಷ್ಪಲತಾ ಕೋಂ ಹುಚ್ಚೇಗೌಡ, ಹನಿಯೂರು ಗ್ರಾಮ, ಸಿಂಗರಾಜಪುರ ಸದಸ್ಕರು 
ಪೋಸ್ಟ್‌, ವಿರೂಪಾಕ್ಷಿಪುರ ಹೋಬಳಿ, ಚನ್ನಪಟ್ಟಣ (ಮಹಿಳೆ) 





3 | ಶ್ರೀ ಇಮಹದೇವು ಬಿನ್‌ ಈರಯ್ಯ ಯಲಿಯೂರು ಗ್ರಾಮ, ವೈ.ಟಿ.ಹಳ್ಳಿ ಪೋಸ್ಟ್‌, ಸದಸ್ಯರು 
ವಿರೂಪಾಕ್ಷಿಪುರ ಹೋಬಳಿ, ಚನ್ನಪಟ್ಟಣ (ಪರಿಶಿಷ್ಟ ಜಾತಿ) 





4 ಶ್ರೀ ಆರ್‌. ಸುಮಿತ್ರಾ ಕೋಂ ನಾಗರಾಜು, ನಂ.661/3, ಮೂರ್ತಿಮಹಲ್‌ ರೋಡ್‌, | ಸದಸ್ಯರು 
ಚನ್ನಪಟ್ಟಣ (ಪರಿಶಿಷ್ಟ ಪಂಗಡ) 

















ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


2 
[al 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 905 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ, ಯಮಕನಮರಡಿ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಠ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೩೭ 





ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಬೆಳಗಾವಿ ಜಿಲ್ಲೆ ಯಮಕನಮರಡಿ ವಿಧಾನ ಸಭಾ ಕ್ಷೇತಕ್ಕೆ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಕಂಠ 47 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 
ಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಳಗಾವಿ ಜಿಲ್ಲೆ ಯಮಕನಮರಡಿ ವಿಧಾನ ಸಭಾ ಕ್ಷೇತದ ಆರಾಧನಾ ಸಮಿತಿಗೆ ಈ 


pr) 


ಕೆಳಕಂಡ ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಲಾಗಿದೆ. 


(€L 














1 |ಶ್ರೀ ಗುರು ಹಿರೇಮಠ, ಸಾ: ಹೆಬ್ಬಾಳ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಸದಸ್ಯರು 
(ಸಾಮಾನ್ಯ) 

2 | ಶ್ರೀಮತಿ ನಿರ್ಮಲ ಮಲ್ಲಪ್ಪ ಹಗೇದಾಳ್‌, ಸಾ: ಶಹಾಬ೦ದರ್‌, ಹುಕ್ಕೇರಿ ತಾಲ್ಲೂಕು, | ಸದಸ್ಯರು 
ಬೆಳಗಾವಿ ಜಿಲ್ಲೆ (ಮಹಿಳೆ) 

3 | ಶ್ರೀ ಸದಾಶಿವ ದುರ್ಗಪ್ಪಗೋಳ್‌, ಸಾ: ನರಸಿಂಗಪೂರ, ಹುಕ್ಕೇರಿ ತಾಲ್ಲೂಕು, ಸದಸ್ಯರು 
ಬೆಳಗಾವಿ ಜಿಲ್ಲೆ (ಪರಿಶಿಷ್ಟ ಜಾತಿ) 

4 ಶ್ರೀ ಯಲ್ಲಪ್ಪ ಶೆಟ್ಟಪ್ಪ ಪಾಟೀಲ್‌, ಸಾ: ಬಿದರೇವಾಡಿ, ಹುಕ್ಕೇರಿ ತಾಲ್ಲೂಕು, ಸದಸ್ಯರು 
ಬೆಳಗಾವಿ ಜಿಲ್ಲೆ (ಪರಿಶಿಷ್ಟ ಪಂಗಡ) 

















ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


2 
[al 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 906 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಚಿಕ್ಕಬಳ್ಳಾಪುರ ಜಿಲ್ಲೆ, ಗೌರಿಬಿದನೂರು ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಠ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಗೌರಿಬಿದನೂರು ವಿಧಾನ ಸಭಾ ಕ್ಷೇತಕ್ಕೆ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಕಂಜ 86 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಗೌರಿಬಿದನೂರು ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ 


ಮಾ ಪಂ 


ಕೆಳಕಂಡ ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಲಾಗಿದೆ. 





1 | ಶ್ರೀ ಅಶ್ವತ್ಥನಾರಾಯಣಪ್ಪ ಬಿನ್‌ ಲೇಟ್‌ ಸುಬ್ಬರಾವ್‌, ಹುಣಸೇನಹಳ್ಳಿ ಗ್ರಾಮ, ಸದಸ್ಮರು 
ಮೇಳ್ಯಾ ಅಂಚೆ, ಗೌರಿಬಿದನೂರು ತಾಲ್ಲೂಕು (ಸಾಮಾನ್ಯ) 





2 | ಶ್ರೀಮತಿ ಮಾಲಾರೆಡ್ಡಿ ಕೋಂ ರೆಡ್ಡಪ್ಪ, ಹಾಲಗಾನಹಳ್ಳಿ ಗ್ರಾಮ ಮತ್ತು ಅಂಚೆ, | ಸದಸ್ಯರು 
ಕಸಬಾ ಹೋಬಳಿ, ಗೌರಿಬಿದನೂರು ತಾಲ್ಲೂಕು (ಮಹಿಳೆ) 

















೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 























3 | ಶ್ರೀ ಅಶ್ವತ್ಥಪ್ಪ ಬಿನ್‌ ಚಿಕ್ಕರಾಯಪ್ಪ, ಸಬ್ಬನಹಳ್ಳಿ ಗ್ರಾಮ, ವಾಟದಹೊಸಹಳ್ಳಿ ಸದಸ್ಯರು 
ಅಂಚೆ, ಗೌರಿಬಿದನೂರು ತಾಲ್ಲೂಕು (ಪರಿಶಿಷ್ಟ ಜಾತಿ) 

4 | ಶ್ರೀ ರಮೇಶ್‌ನಾಯ್ಕ ಬಿನ್‌ ನಾರಾಯಣಪ್ಪ ನಾಮಗೊಂಡ್ಲು ಗ್ರಾಮ ಮತ್ತು ಸದಸ್ಯರು 
ಅಂಚೆ, ಕಸಬಾ ಹೋಬಳಿ, ಗೌರಿಬಿದನೂರು ತಾಲ್ಲೂಕು (ಪರಿಶಿಷ್ಟ ಪಂಗಡ) 





ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


2 
[al 


4 
21 
ಲ 
Go 
} 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 907 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.25 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ, ನಿಪ್ಪಾಣಿ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಬ 67 ಮುಸರ 2007, ದಿನಾಂಕ: 10-10-2008. 
2. ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 

ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ಬೆಳಗಾವಿ ಜಿಲ್ಲೆ, ನಿಪ್ಪಾಣಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ: ಕಂಠ 38 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಳಗಾವಿ ಜಿಲ್ಲೆ, ನಿಪ್ಪಾಣಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡ ನಾಲ್ಕು 

ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 


























1 | ಶ್ರೀ ಬಾಳಸಾಹೇಬ್‌ ರಾಮಚಂದ್ರ ಅರ್ಗೆ, ಬೆಡಕಿಹಾಳ (ಸಾಮಾನ್ಯ) | ಸದಸ್ಯರು 
2 | ಶ್ರೀಮತಿ ಉಷಾ ಪುಂಡಲಿಕ ಬೆಂಡಗುಡೆ, ಸೌಂದಲಗ (ಮಹಿಳೆ) | ಸದಸ್ಯರು 
3 ಶ್ರೀ ಮಾಯಪ್ಪ ದೂಡು ಕಾಂಬ್ಳೆ, ಬೋರಗಾಂವ್‌ (ಪರಿಶಿಷ್ಟ ಜಾತಿ) | ಸದಸ್ಯರು 
4 |ಶ್ರೀ ಶಂಕರ್‌ ಅಬಾಜಿ ಪಾವಡೆ, ಬೆನಾಡಿ (ಪರಿಶಿಷ್ಟ ಪಂಗಡ) | ಸದಸ್ಯರು 





ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ; ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


24 
[al 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 908 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ). 


ಕಂದಾಯ ಸಚಿವಾಲಯ 
ವಿಷಯ: ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 


ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಬ 67 ಮುಸರ 2007, ದಿನಾಂಕ: 10-10-2008. 
2.ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಆಬಿ 2013, ದಿನಾಂಕ: 17-01-2014. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೩೯ 





ಪ್ರಸ್ತಾವನೆ: 

ಮೇಲೆ (0ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 

ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 127 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡ 
ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 


























1 | ಶ್ರೀ ಓಂಕಾರಪ್ಪ ತಂದೆ ತೀರ್ಥಪ್ಪ, ಮಲ್ಲಿಗೇನಹಳ್ಳಿ ಗ್ರಾಮ, ಹೊನ್ನಾಳಿ ತಾಲ್ಲೂಕು, ಸದಸ್ಯರು 
ದಾವಣಗೆರೆ ಜಿಲ್ಲೆ (ಸಾಮಾನ್ಯ) 

2 | ಶ್ರೀಮತಿ ಸುಧಾ ಗಂಡ ರಾಜಶೇಖರಪ್ಪ, ಗ್ರಾಮ ಪಂಚಾಯತ್‌ ಸದಸ್ಯರು, ನ್ಯಾಮತಿ ಸದಸ್ಯರು 
ಗ್ರಾಮ, ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ (ಮಹಿಳೆ) 

3 | ಶೀ ಕೆ.ಶಂಕ್ರಾನಾಯ್ಕ ತಂದೆ ಕೇಶಾನಾಯ್ಕ, ಚಿಕ್ಕಬಾಸೂರು ತಾಂಡ, ಬೆನಕನಹಳ್ಳಿ ಅಂಚೆ, | ಸದಸ್ಯರು 
ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ (ಪರಿಶಿಷ್ಟ ಜಾತಿ) 

4 | ಶ್ರೀ ಎನ್‌. ನಾಗಪ್ಪ ತಂದೆ ಹನುಮಂತಪ್ಪ ಕೋಣನತಲೆ ಗ್ರಾಮ, ಹಿರೇಗೋಣಿಗೆರೆ ಸದಸ್ಯರು 
ಅಂಚೆ, ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ (ಪರಿಶಿಷ್ಟ ಪಂಗಡ) 





ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
ಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


ಅಸ್ಥಿತ್ವದಲ್ಲಿರುತ್ತದೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 909 ಸಿ.ಟಿ. ಜಯರಾಮೇಗೌಡ 
9.0. 25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ). 
ಕಂದಾಯ ಸಚಿವಾಲಯ 
ವಿಷಯ: ತುಮಕೂರು ಜಿಲ್ಲೆ, ಶಿರಾ ವಿಧಾನ ಸಭಾ ಕ್ಷೇತ್ರಕ್ಕೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ. 


ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಕಂಇ 67 ಮುಸರ 2007, ದಿನಾಂಕ: 10-10-2008. 
2.ಸರ್ಕಾರದ ಆದೇಶ ಸಂಖ್ಯೆ ಕಂಠ 61 ಮುಆಬಿ 2013, ದಿನಾಂಕ: 17-01-2014. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 10-10-2008ರಲ್ಲಿ ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು 
ಆರಾಧನಾ ಸಮಿತಿಗಳನ್ನು ರಚಿಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 17-01-2014ರಲ್ಲಿ ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೆ ಆಯಾಯ ವಿಧಾನಸಭಾ 
ಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಅಧಿಕಾರಿಗಳನ್ನೊಳಗೊಂಡ ಆರಾಧನಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
ಅದರಂತೆ ತುಮಕೂರು ಜಿಲ್ಲೆ, ಶಿರಾ ವಿಧಾನ ಸಭಾ ಕ್ಷೇತದ ಆರಾಧನಾ ಸಮಿತಿಗೆ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಕಂಠ 211 ಮುಸರ 2013, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ತುಮಕೂರು ಜಿಲ್ಲೆ. ಶಿರಾ ವಿಧಾನ ಸಭಾ ಕ್ಷೇತ್ರದ ಆರಾಧನಾ ಸಮಿತಿಗೆ ಈ ಕೆಳಕಂಡ 
ನಾಲ್ಕು ಜನ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 


೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 











1 | ಶ್ರೀ ಎಸ್‌.ಕುಮಾರ್‌ಸ್ಟಾಮಿ ತಂದೆ ಸಣೀರಪ್ಪ, ಲಕ್ಕನಹಳ್ಳಿ, ಹುಲಿಕುಂಟೆ ಹೋಬಳಿ, ಸದಸ್ಯರು 
ಶಿರಾ ತಾಲ್ಲೂಕು (ಸಾಮಾನ್ಯ) 

2 | ಶ್ರೀಮತಿ ಕಾವ್ಯ ವರದರಾಜು ಕೋಂ ವರದರಾಜು, ಕಗ್ಗಲಡು, ಗೌಡಗೆರೆ ಹೋಬಳಿ, ಸದಸ್ಯರು 
ಶಿರಾ ತಾಲ್ಲೂಕು (ಮಹಿಳೆ) 





3 | ಶ್ರೀ ಕಂಠಪ್ಪ ತಂದೆ ಕಂಬದರಂಗಯ್ಯ, ಬ್ರಹ್ಮಸಂದ್ರ ಎಸ್‌.ಸಿ.ಕಾಲೋನಿ (ಪರಿಶಿಷ್ಟ ಜಾತಿ) | ಸದಸ್ಯರು 





4 | ಶ್ರೀ ರಾಕೇಶ್‌ ಬಾಬು ತಂದೆ ಡಿ.ಡಿ.ನಾಯಕ್‌, ಯಂಜಲಗೆರೆ, ಹುಲಿಕುಂಟೆ ಹೋಬಳಿ, ಸದಸ್ಯರು 


ಶಿರಾ ತಾಲ್ಲೂಕು (ಪರಿಶಿಷ್ಟ ಪಂಗಡ) 

















ಸದರಿ ಸಮಿತಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 2 ಎಸ್‌ಆರ್‌ಎ 2000, ದಿನಾಂಕ:03-02-2001ರ ಪ್ರಕಾರ 
೦ಬಂಧಪಟ್ಟ ಭತ್ಯೆಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 


2 


ಈ ಸಮಿತಿಯು ಐದು ವರ್ಷ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ; ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಅಸ್ಲಿತ್ತದಲ್ಲಿರುತ್ತದೆ 


ಛಿಸ ಪ್‌ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 910 ಸಿ.ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


S.C. 25 
ಕಂದಾಯ ಇಲಾಖೆ (ಮುಜರಾಯಿ). 
ಕಾನೂನು ಸಚಿವಾಲಯ 
ವಿಷಯ: ಶಿರಹಟ್ಟಿ ಕಂದಾಯ ತಾಲ್ಲೂಕು. ಗದಗ ಜಿಲ್ಲೆ ಇಲ್ಲಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ: ಲಾ 267 ಎಲ್‌ಸಿಎಲ್‌ 2014, ದಿನಾಂಕ: 13-06-2014. 
2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ರವರ ಪತ್ರ ದಿನಾಂಕ: 10-7-2014. 
3. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಗದಗ ಜಿಲ್ಲೆರವರ ಪತ್ರ ದಿನಾಂಕ: 14-10-2014. 
ಪ್ರಸ್ತಾವನೆ: 


ಸರ್ಕಾರವು ರಾಜ್ಯದ ಎಲ್ಲಾ ಕಂದಾಯ ತಾಲ್ಲೂಕುಗಳಿಗೆ ಒಂದೊಂದು ನೋಟರಿ ಹುದ್ದೆಯನ್ನು ಸೃಜಿಸಲು ತೀರ್ಮಾನಿಸಿದ್ದು, ಅದರಂತೆ, ಮೇಲೆ 
ಓದಲಾದ (1)ರ ದಿನಾಂಕ: 13-06-2014 ರ ಪತ್ರದಲ್ಲಿ ಗದಗ ಜಿಲ್ಲೆಯ ಶಿರಹಟ್ಟಿ ಕಂದಾಯ ತಾಲ್ಲೂಕಿನಲ್ಲಿ ಹಾಲಿ ಇರುವ 02 ನೋಟರಿಗಳಿಗೆ ಹೆಚ್ಚಿನ 
ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎಂಬ ಬಗ್ಗೆ ಸಮರ್ಥನೀಯ ವಿವರಣೆಯನ್ನು 
ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ ಇವರುಗಳನ್ನು ಕೋರಲಾಗಿತ್ತು. 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರು ಮೇಲೆ ಓದಲಾದ (2)ರ ದಿನಾಂಕ: 10-07-2014ರ ಪ್ರಸ್ತಾವನೆಯೊಂದಿಗೆ 
ದಿವಾಣಿ ನ್ಯಾಯಾಧೀಶರು ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಲಕ್ಷ್ಮೇಶ್ವರ ಇವರಿಂದ ಸ್ವೀಕೃತವಾದ ವರದಿಯನ್ನು ಲಗತ್ತಿಸಿ, ಶಿರಹಟ್ಟ ಕಂದಾಯ 
ತಾಲ್ಲೂಕಿನಲ್ಲಿ ರಾಜ್ಯ ಸರ್ಕಾರದಿಂದ ನೇಮಕಗೊಂಡ ಇಬ್ಬರು ನೋಟರಿಗಳ ಹಾಗೂ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡ ಒಬ್ಬರು ನೋಟರಿಗಳ ಕಾರ್ಯ 
ನಿರ್ವಹಣೆಯ ಅಂಕಿ-ಅಂಶಗಳನ್ನು ಪರಿಶೀಲಿಸಿ, ಸಾರ್ವಜನಿಕರ ಅನುಕೂಲತೆಯ ದೃಷ್ಟಿಯಿಂದ, ಸದರಿ ಗದಗ ಜಿಲ್ಲೆಯ ಶಿರಹಟ್ಟಿ ಕಂದಾಯ ತಾಲ್ಲೂಕಿಗೆ 
ಒಂದು ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ ಎ೦ದು ವರದಿಯನ್ನು ನೀಡಿರುತ್ತಾರೆ. 


ಅದರಂತೆ, ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ ಇವರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರ ವರದಿಯಂತೆ, ಕರ್ನಾಟಕ 
ರಾಜ್ಯ ಸರ್ಕಾರದಿಂದ ಇಬ್ಬರು ಹಾಗೂ ಕೇಂದ್ರ ಸರ್ಕಾರದಿಂದ ಒಬ್ಬರು ನೋಟರಿ ನೇಮಕ ಹೊಂದಿದ್ದು, ಅವರ ಕೆಲಸ ಒತ್ತಡದ ಬಗ್ಗೆ ಅಂಕಿ ಅಂಶಗಳನ್ನು 
ಪರಿಶೀಲಿಸಿ, ಶಿರಹಟ್ಟಿ ತಾಲ್ಲೂಕಿನ 2011ರ ಜನಸಂಖ್ಯೆಯ ಪ್ರಕಾರ 2,00,669 ಜನಸಂಖ್ಯೆ ಇದ್ದು ಸಾರ್ವಜನಿಕರ ಅನುಕೂಲತೆ ದೃಷ್ಟಿಯಿಂದ, ಮೇಲೆ 
ಓದಲಾದ (3)ರ ದಿನಾಂಕ: 14-10-2014ರ ಪತ್ರದಲ್ಲಿ, ಗದಗ ಜಿಲ್ಲೆಯ ಶಿರಹಟ್ಟಿ ಕಂದಾಯ ತಾಲ್ಲೂಕಿಗೆ ಒಂದು ನೋಟರಿ ಹುದ್ದೆಯನ್ನು ಸೃಜಿಸುವ 
ಅವಶ್ಯಕತೆ ಇದೆ ಎಂದು ವರದಿಯನ್ನು ನೀಡಿರುತ್ತಾರೆ. 


ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ, ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಲಾ 265 ಎಲ್‌ಸಿಎಲ್‌ 2014, ಬೆಂಗಳೂರು, ದಿನಾಂಕ:12-11-2014. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೪೧ 





ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಗದಗ ಜಿಲ್ಲೆಯ ಶಿರಹಟ್ಟಿ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು 
ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜೆ.ಲಕ್ಷ್ಮಣ 
೧.೧, 911 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ), 
$.C. 25 ಕಾನೂನು ಇಲಾಖೆ (ಆಡಳಿತ-2). 
ಕಾನೂನು ಸಚಿವಾಲಯ 
ವಿಷಯ: ರೋಣ ಕಂದಾಯ ತಾಲ್ಲೂಕು, ಗದಗ ಜಿಲ್ಲೆ ಇಲ್ಲಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ: ಲಾ 20 ಎಲ್‌ಸಿಎಲ್‌ 2014, ದಿನಾಂಕ: 11-02-2014. 
2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ರವರ ಪತ್ರ ದಿನಾಂಕ: 23-9-2014. 
3. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಗದಗ ಜಿಲ್ಲೆರವರ ಪತ್ರ ದಿನಾಂಕ: 14-10-2014. 
ಪ್ರಸ್ತಾವನೆ: 
ಸರ್ಕಾರವು ರಾಜ್ಯದ ಎಲ್ಲಾ ಕಂದಾಯ ತಾಲ್ಲೂಕುಗಳಿಗೆ ಒಂದೊಂದು ನೋಟರಿ ಹುದ್ದೆಯನ್ನು ಸೃಜಿಸಲು ತೀರ್ಮಾನಿಸಿದ್ದು, ಅದರಂತೆ, ಮೇಲೆ 
ಓದಲಾದ (1ರ ದಿನಾಂಕ: 11-02-2014 ರ ಪತ್ರದಲ್ಲಿ ಗದಗ ಜಿಲ್ಲೆಯ ರೋಣ ಕಂದಾಯ ತಾಲ್ಲೂಕಿನಲ್ಲಿ ಹಾಲಿ ಇರುವ 02 ನೋಟರಿಗಳಿಗೆ ಹೆಚ್ಚಿನ 


ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎ೦ಬ ಬಗ್ಗೆ ಸಮರ್ಥನೀಯ ವಿವರಣೆಯನ್ನು 
ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ ಇವರುಗಳನ್ನು ಕೋರಲಾಗಿತ್ತು. 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರು ಮೇಲೆ ಓದಲಾದ (2)ರ ದಿನಾಂಕ: 23-9-2014ರ ಪ್ರಸ್ತಾವನೆಯೊಂದಿಗೆ 
ದಿವಾಣಿ ನ್ಯಾಯಾಧೀಶರು ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ರೋಣ ಇವರಿಂದ ಸ್ವೀಕೃತವಾದ ವರದಿಯನ್ನು ಲಗತ್ತಿಸಿ, ರೋಣ ಕಂದಾಯ 
ತಾಲ್ಲೂಕಿನಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ಬರು ಹಾಗೂ ಹಾಗೂ ಕೇಂದ್ರ ಸರ್ಕಾರದಿಂದ ಒಬ್ಬರು ನೋಟರಿ ನೇಮಕ ಹೊಂದಿದ್ದು, ಜನಸಂಖ್ಯೆಯು ಹೆಚ್ಚಾಗಿದ್ದು, 
ನೋಟರಿಗಳ ಕೆಲಸದ ಅಂಕಿ-ಅಂಶಗಳನ್ನು ಪರಿಶೀಲಿಸಲಾಗಿ ಹಾಗೂ ರೋಣ ತಾಲ್ಲೂಕು ಬಹಳ ವಿಶಾಲವಾಗಿರುವುದರಿಂದ, ಗದಗ ಜಿಲ್ಲೆಯ ರೋಣ 
ಕಂದಾಯ ತಾಲ್ಲೂಕಿಗೆ ಮತ್ತೊಂದು ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ ಎ೦ದು ವರದಿಯನ್ನು ನೀಡಿರುತ್ತಾರೆ. 


ಅದರಂತೆ, ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ ಇವರು, ರೋಣ ಕಂದಾಯ ತಾಲ್ಲೂಕಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇಬ್ಬರು ಹಾಗೂ ಕೇಂದ್ರ 
ಸರ್ಕಾರದಿಂದ ಒಬ್ಬರು ನೋಟರಿ ನೇಮಕ ಹೊಂದಿದ್ದು, 2011ರ ಜನಸಂಖ್ಯೆಯ ಪ್ರಕಾರ 2,64,123 ಜನಸಂಖ್ಯೆಯು ಇದ್ದು, ರೋಣ ತಾಲ್ಲೂಕು 
ಬೌಗೋಳಿಕವಾಗಿ ದೊಡ್ಡ ಕಂದಾಯ ತಾಲ್ಲೂಕಾಗಿರುವುದರಿಂದ, ಮೇಲೆ ಓದಲಾದ (3)ರ ದಿನಾಂಕ: 14-10-2014ರ ಪತ್ರದಲ್ಲಿ, ಗದಗ ಜಿಲ್ಲೆಯ ರೋಣ 
ಕಂದಾಯ ತಾಲ್ಲೂಕಿಗೆ ಮತ್ತೊಂದು ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ ಎಂದು ವರದಿಯನ್ನು ನೀಡಿರುತ್ತಾರೆ. 


ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ, ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಲಾ 241 ಎಲ್‌ಸಿಎಲ್‌ 2014, ಬೆಂಗಳೂರು, ದಿನಾಂಕ:12-11-2014. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಗದಗ ಜಿಲ್ಲೆಯ ರೋಣ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು 
ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜೆ.ಲಕ್ಷ್ಮಣ 
RRS ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ), 
$.0. 25 ಕಾನೂನು ಇಲಾಖೆ (ಆಡಳಿತ-2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ: ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ವಿದೇಶಕೋಶದಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಅಧೀನ 


ಕಾರ್ಯದರ್ಶಿ ಹುದ್ದೆಗೆ ನಿಮ್ನೀಕರಿಸುವ ಬಗ್ಗೆ. 


ಓದಲಾಗಿದೆ : 1 ಪ್ರಧಾನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರ ಟಿಪ್ಪಣಿ, ದಿನಾಂಕ: 07-9-2014. 


೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಟಿಪ್ಪಣಿಯಲ್ಲಿ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ವಿದೇಶ ಕೋಶದಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಯ ಅವಶ್ಯಕತೆ ಇಲ್ಲವೆಂದು ತಿಳಿಸಿ ಪ್ರಸ್ತುತ ಇರುವ 
ಉಪ ಕಾರ್ಯದರ್ಶಿ ಹುದ್ದೆಯನ್ನು ಅಧೀನ ಕಾರ್ಯದರ್ಶಿ ಹುದ್ದೆಗೆ ನಿಮ್ನೀಕರಿಸಬೇಕೆಂದು ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 372 ಸಉಸೇ 2014 ಬೆಂಗಳೂರು, ದಿನಾಂಕ: 13ನೇ ನವೆಂಬರ್‌, 2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ವಿದೇಶ ಕೋಶ)ಯಲ್ಲಿ 
ಉಪ ಕಾರ್ಯದರ್ಶಿ ಹುದ್ದೆಯನ್ನು ಅಧೀನ ಕಾರ್ಯದರ್ಶಿ ಹುದ್ದೆಗೆ ತಾತ್ಕಾಲಿಕವಾಗಿ ನಿಮ್ನೀಕರಿಸಿ ಆದೇಶಿಸಿದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 927 ವೆಚ್ಚ-12/2014 ದಿನಾಂಕ: 10-11-2014 ರಲ್ಲಿ ನೀಡಿದ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ 
೧.೧. 913 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-6). 


ಕಾನೂನು ಸಚಿವಾಲಯ 
ವಿಷಯ: ಮುಂಡರಗಿ ಕಂದಾಯ ತಾಲ್ಲೂಕು, ಗದಗ ಜಿಲ್ಲೆ ಇಲ್ಲಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವ ಬಗ್ಗೆ. 


ಓದಲಾಗಿದೆ: | ಸರ್ಕಾರದ ಪತ ಸಂಖ್ಯೆ: ಲಾ 265 ಎಲ್‌ಸಿಎಲ್‌ 2014, ದಿನಾಂಕ: 13-06-2014. 


2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ರವರ ಪತ್ರ ದಿನಾಂಕ: 24-7-2014. 
3. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಗದಗ ಜಿಲ್ಲೆರವರ ಪತ್ರ ದಿನಾಂಕ: 14-10-2014. 
ಪ್ರಸ್ತಾವನೆ: 


ಸರ್ಕಾರವು ರಾಜ್ಯದ ಎಲ್ಲಾ ಕಂದಾಯ ತಾಲ್ಲೂಕುಗಳಿಗೆ ಒಂದೊಂದು ನೋಟರಿ ಹುದ್ದೆಯನ್ನು ಸೃಜಿಸಲು ತೀರ್ಮಾನಿಸಿದ್ದು, ಅದರಂತೆ, ಮೇಲೆ 
ಓದಲಾದ (1)ರ ದಿನಾಂಕ: 13-06-2014 ರ ಪತ್ರದಲ್ಲಿ ಗದಗ ಜಿಲ್ಲೆಯ ಮುಂಡರಗಿ ಕಂದಾಯ ತಾಲ್ಲೂಕಿನಲ್ಲಿ ಹಾಲಿ ಇರುವ 03 ನೋಟರಿಗಳಿಗೆ ಹೆಚ್ಚಿನ 
ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎ೦ಬ ಬಗ್ಗೆ ಸಮರ್ಥನೀಯ ವಿವರಣೆಯನ್ನು 
ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ ಇವರುಗಳನ್ನು ಕೋರಲಾಗಿತ್ತು. 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರು ಮೇಲೆ ಓದಲಾದ (2)ರ ದಿನಾಂಕ: 24-7-2014ರ ಪ್ರಸ್ತಾವನೆಯೊಂದಿಗೆ 
ದಿವಾಣಿ ನ್ಯಾಯಾಧೀಶರು ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮುಂಡರಗಿ ಇವರಿಂದ ಸ್ವೀಕೃತವಾದ ವರದಿಯನ್ನು ಲಗತ್ತಿಸಿ, ಮುಂಡರಗಿ ಕಂದಾಯ 
ತಾಲ್ಲೂಕಿನಲ್ಲಿ ಇರುವ ಮೂರು ನೋಟರಿಗಳ ಅಂಕಿ-ಅಂಶಗಳನ್ನು ಪರಿಶೀಲಿಸಿ, 2011ರ ಜನಗಣತಿ ಪ್ರಕಾರ ಒಟ್ಟು 1,31,897 ಜನಸಂಖ್ಯೆ ಇದ್ದು 
ಜನಸಂಖ್ಯೆಯ ದೃಷ್ಟಿಯಿಂದ ಗದಗ ಜಿಲ್ಲೆಯ ಮುಂಡರಗಿ ಕಂದಾಯ ತಾಲ್ಲೂಕಿಗೆ ಒಂದು ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ ಎಂದು 
ವರದಿಯನ್ನು ನೀಡಿರುತ್ತಾರೆ. 


ಅದರಂತೆ, ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ ಇವರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರ ವರದಿಯನ್ನು ಲಗತ್ತಿಸಿ, 
ಸದರಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ವರದಿಯಂತೆ, ಮೇಲೆ ಓದಲಾದ (3)ರ ದಿನಾಂಕ: 14-10-2014ರ ಪತ್ರದಲ್ಲಿ, ಗದಗ ಜಿಲ್ಲೆಯ 
ಮುಂಡರಗಿ ಕಂದಾಯ ತಾಲ್ಲೂಕಿಗೆ ಒಂದು ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ ಎಂದು ವರದಿಯನ್ನು ನೀಡಿರುತ್ತಾರೆ. 


ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ, ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಲಾ 265 ಎಲ್‌ಸಿಎಲ್‌ 2014, ಬೆಂಗಳೂರು, ದಿನಾಂಕ:12-11-2014. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಗದಗ ಜಿಲ್ಲೆಯ ಮುಂಡರಗಿ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು 
ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಲಕ ಣ 
ಬ್ರ 
P.R. 914 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
5.0. 25 ಕಾನೂನು ಇಲಾಖೆ (ಆಡಳಿತ-2). 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೪೩ 





COMMERCE AND INDUSTRIES SECRETARIAT 


Subject : Revocation of notification renewing mining lease No. 1602 held by M/s Narayana 
Mines Pvt. Lid., Hospet for Iron ore & Manganese over an extent of 109.27 
hectares (270 acres) in Narayanapura village, Sandur, Bellari District. 


Read: 1) Government Notification No.CI 151 EMO 77, dated 20.03.1979. 
2 
3 


Rh 


Government Notification No. Cl 104 MMM 2004, dated 04.03.2006. 


Nes 


Letter No. DMG / RML/ 1602 / 2013-14, dated 19.04/02.05.2013 from Director, 
Mines and Geology Department, Bengaluru. 


Government of India Mines Tribunal Order No.308/78 dated 19.06.78. 


ey ಜಾ 


Government letter No. Cl 161 EMO 77, dated: 09.02.79. 


ಈ 


Letter No.279/138/89/BNG, dated: 14.09.98 from the Government of India, Ministry 
of Mines, Indian Bureau of Mines. 


7) Government of Karnataka Order No. Cl 195 EMO 68, dated: 30.10.1968 
PREAMBLE : 


1. In Government Notification number dated 20.03.1977 read at (1) above, Government accorded 1° renewal of mining lease 
in favour of M/s. Narayana Mines Pvt., Ltd. Hospet for a period of 20 years over an area of 270.00 acres (109.27 hectares) in 
Narayanapura village, Sandur Taluk, Bellari District. 


2. In Government Notification number dated 04.03.2006 read at (2) above, Government accorded 2nd renewal of mining 
lease No. 1602 for a period of 20 years w.e.f 23.01.1997 in favour M/s. Narayana Mines Pvt., Ltd., Hospet. 


3. The Director, Mines and Geology vide his letter dated 19.04/07.05.2013 read at (3) above, has recommended to revoke / 
withdraw the renewal of mining lease No.1602 granted in favour of M/s Narayana Mines Private Limited, Hospet for Iron Ore and 
Manganese ore over an extent of 109.27 hectares in Narayanapura village, Sandur taluk, Bellary District for which renewal notification 
was issued by the Government on 4.3.2006, for the following reasons. 


a. As the area notified in favour of M/s Narayana Mines Private Limited was required for State exploitation, the 
Government rejected the first renewal application of the company. Aggrieved by the rejection the lessee challenges the 
same before Mines Tribunal. The Tribunal on 19.6.1978 set aside the rejection order and remanded the case back to 
the State Government read at (4) above, to dispose off the renewal application within 200 days from the date of order or 
the renewal application be deemed to have been rejected. The decision of State Government was taken on 12.2.1979 
after lapse of 200 days which is in contravention of Tribunal order. Hence the entire Iron ore quantity extracted during 
the first renewal period by the lessee becomes illegal and liable for imposition / collection of sale price, royalty and other 
applicable taxes. 


b. First renewal notification was made on 20.3.1979 for manganese ore only. Clarification was sought from the Director, 
Mines and Geology about the inclusion of Iron ore in the notification. The Government issued another notification 
including Iron ore on 4.5.1979 and the lease deed for mining lease 1602 was executed on 18.5.1979. Thus the 
execution of lease deed for both the minerals is against the provision of Act and Rules. Therefore, the entire lron ore 
quantity extracted during the first renewal period by the lessee is illegal and liable for imposition/ collection of sale price, 
royalty and other applicable taxes. 


c. There was no specific recommendation by the IBM to consider the second renewal application applied on 22.11.1995 
for Iron ore and Manganese ore. 


d. The company in their letter addressed to the Directorate, had resolved to surrender 83.27 hectares of forest land and 
submitted forest proposals for 26.00 hectares to the Forest department on 22.9.1998 without furnishing valid reasons. 
The reason given by the lessee company is that the letter for part surrender was made on the advice of their Mining 
Engineer and consultant to go in for phased manner mining. According to Rule 29 of Mineral Concession Rules, 1960 
the determination of area has to be submitted to the Government which the lessee has not done. 


e. The lessee had sought the scheme of mining for 73.04 hectares as against sanctioned area of 109.27 hectares which 
was approved by Indian Bureau of Mines (IBM) dated 14.9.1999 read at (6) above, IBM went ahead in approving the 
scheme of mining without reference from the Directorate. Afterwards renewal application was processed by the 
Government for the entire area without verifying the facts that the scheme of mining submitted to the Directorate was for 
a lesser extent for which there is no provision in Act or Rules. Subsequently the lessee submitted scheme of mining for 
the entire leased area on 23.6.2006. 


೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ ೧ 





4. 


As per the order of Hon'ble High Court, Karnataka in WP No.15145/2004 on 11.2.2008 to transport 1.25 LMT sub-grade 
Iron ore stored in the leased area. The same was not transported. 


Ministry of Environment and Forest accorded Environment Clearance for a period of seven years. Renewal sought is for 
twenty years. The lessee has accepted the life of mine as seven years when the resources are in abundance as stated 
in IBM plan. 


Based on the above the Directorate issues a show-cause notice to the lessee who has submitted his reply on 23.3.2013 
and the same was found unsatisfactory. The lessee has not submitted Forest Clearance and the mining operation in the 
leased area is not being conducted from January 1997 and is kept idle as averted which attracts Rule 28 of Mineral 
Concession Rules, 1960. 


The Joint team set up by the Hon'ble Supreme Court in its proceeding dated 28.7.2011 had come to the conclusion that 
there has been illegal mining operations in the encroach area and thus not entitled to commence mining operations. 
CEC in its final report dated 3.2.2012 has placed the mining lease in 'B' category and found that there is encroachment 
of 1.43 hectares for mining pit and 3.11 hectares for other encroachment 


Based on the report of the Director, Mines and Geology, the Government issued notice on 22.7.2013 for conducting 


hearing as per Rule 26 (1) of Mineral Concession Rules, 1960. Hearing was done on 27.7.2013, 3.8.2013 and 19.8.2013. Again notice 
was issued on 11.7.2014 and hearing carried out on 21.7.2014, 26.7.2014 and 12.8.2014. The lessee submitted his written submission 
on 27.7.2013 with 41 documents annexed to it. Again he submitted documents on 12.8.2014. The following is the submission made by 
the lessee during hearing. 


a. 


That the Director has not considered the reply given to the show-cause notice issued and that they have not violated 
any terms of lease deed or the MMDR Act or MCR Rules 1960. 


Lease was originally granted vide lease deed dated 23.1.1957 for manganese ore and additional mining lease 617 was 
made in 25.1.1966 including Iron ore. Both the lease was transferred to the company based on the Government 
Notification dated 30.10.1968 read at (7) above. 


Regarding the Tribunal Order the order was made on 19.6.1978 the State Government was directed to pass fresh 
orders within a period of 200 days and the State Government has passed order dated 20.3.1979 read at (1) above for 
the purpose of manganese ore only and a fresh notification on 4.5.1979 for both Iron ore and Manganese ore based on 
the clarification of the Director, Mines and Geology and the said lease deed being executed on 18.5.1979. The question 
of considering the application after period of 200 days does not survive for consideration as.nobody had challenged the 
same. Hence that no communication was received by the Government regarding clarification as sought is false. 


The IBM has approved the mining plan to the extent of 73.04 hectares on 14.9.1998 and again a mining plan to the 
extent of 109.27 hectares was approved on 23.6.2006 and in the mining plan the IBM has recommended to consider the 
lease renewal application keeping in view of the provision of Forest (Conservation) Act, 1980. Hence the report of the 
Director that no recommendation of IBM to consider the renewal application is not correct. 


An application for second renewal has been made on 23.12.1998. A proposal to surrender an extent of 83.27 hectares 
was made to Forest Department and not the Directorate which was made after filing the second renewal application 
hence the allegation regarding the suppression of fact that renewal to the entire area is in violation of the provision of 
MMDR Act is without basis. The lessee in his letter dated 4.10.2005 requests the Deputy Conservator of Forest to return 
submitted forest proposals. Again a fresh forest proposal is submitted by lessee on 7.7.2006. The MOEF has given the 
approval of diversion of forest land on 1.12.2009. 


The IBM plan was approved for 73.04 hectares on 14.9.1998 and subsequently approved for an area of 109.27 hectares 
on 23.3.2006. Therefore the renewal application was processed for entire area without verifying the scheme of mining 
lease which was for lesser extent is not correct. 


The Hon'ble High-Court in WP No. 15145/2004 permitted to transport 1.25 lakh ton iron ore stored in the lease area. 
Application was made for permits to lift the iron ore which were issued but could not get permits from the forest 
department hence transportation could not be done. 


IBM in the mining plan has considered mineral reserves to the tune of 8.016 million tons and MOEF fixed the tenure of 
the mine as seven years. The lessee had sought to remove 11.83 lakh tons per annum for which reason the MOEF on 
the said basis had fixed the tenure as seven years. |! the lessee could have not exploited the mineral reserves within a 
period of seven years an application for enhancing environment clearance would have been made. 


The iron ore of 65 grade Fe so extracted was supplied to M/s Minerals and Metals Trading Corporation a Government of 
India Undertaking and the sub grade iron ore was stored in the sanctioned leased area till expiry of mining lease in 
1997. IBM was informed that there is old stock of iron ore which was extracted during the lease period which is 
approximately 2.65 Lakh metric tons of iron ore and 8.00 Lakh metric tons of sub-graded iron ore. Hence the 
accumulation of old stock in the leased area. 


5. After completion of hearing and going through the records the decision is to be taken on the following. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೪೫ 





a. Whether the mining lease 1602 held by M/s Narayana Mines Private Limited for iron and Manganese ore is to be 
terminated based on the report of the Director, Mines and Geology? 


6. The original lease was sanctioned to Sri. K. Narayanaiah under mining lease 68 over an extent of 109.27 hectares for a 
period of 20 years with effect from 23.1.1957 for manganese ore only. The same was transferred to M/s Narayana Mines Private Limited 
and there after iron ore was included in an additional lease 617 during 1966. The lessee has the right over both the minerals 


7. The first renewal application was rejected since the area was required for State exploration. Again on the orders of the Mines 
Tribunal dated 19.6.1978 the Government took a decision to recommend for renewal in favour of M/s Narayana Mines and the same 
was communicated to Government of India vide letter number Cl 151 EMO 77 dated 19.9.78. The Government of India on 8.2.1979 
accorded the approval for renewal. The notification for renewal of mining lease was done on 20.3.1979. Hence the application for 
renewal was disposed well within 200 days as directed by the Tribunal. 


8. lis seen that the grant of mining lease was made in favour of Sri. K. Narayanaiah on 26.8.1954 (M.L. No. 68) for 
manganese ore and by another notification dated 18.12.1965 (M.L. No. 617) additional mining lease was granted including iron ore. The 
first renewal notification was made on 20.3.1979 for manganese ore only and subsequently the Director, Mines and Geology sought 
clarification on 4.4.1979. The Government has issued fresh notification dated 4.5.1979 for both manganese and iron ore from 
23.1.1977. Hence the ore extracted during this period cannot be termed as illegal. 


9. Regarding the mandatory opinion of IBM with respect to second renewal the relevant portion as concluded by IBM is that “in 
the light of the above, the lease renewal application of the lessee may be considered, keeping in view of the provision of the Forest 
(Conservation) Act, 1980 in this regard". Based on the recommendation of IBM the renewal application is processed by the Director, 


Mines and Geology. 


10. Regarding the decision of lessee to surrender 83.27 hectare to Forest Department it is seen that renewal application is 
made on 22.11.1995 for an extent of 109.27 hectares. The lessee dated 22.9.1998 to the Forest Department at Narayanpur has 
submitted a proposal for exemption from Forest for an area of 26 hectares for which he proposes to conduct mining activity and 
subsequently in 4.10.2005 in a letter addressed to the Deputy Conservator of Forest, Bellary has requested to return all the concerned 
papers to make required corrections. On 7.7.2006 the lessee has submitted fresh forest proposal to Principal Chief Conservator of 
Forest for an extent of 109.27 hectares. However no mining activity has been undertaken In the period during the renewal of mining 
lease and obtaining of forest clearance. The Ministry of Environment and Forest vide notification dated 1.12.2009 has diverted the land 
to an extent of 109.27 hectares for mining lease. Rule 29 of MCR 1960 for restriction on determination of lease states that "the lessee 
shall not determine the lease except after notice in writing of not less than twelve calendar months to the State Government or to such 
officer, or authority as the State Government may specify in this behalf’. In this case the lessee has submitted a letter to the Forest 
department to surrender 83.27 hectares of land and subsequently he has requested the Forest department to return all the concerned 
papers. This surrender has to be done on the ground that deposits of that mineral have since exhausted or depleted to such an extent 
that it is no longer economical to work the mineral, the State Government may permit the lessee to surrender that mineral. In addition to 
this the lessee has to pay the prescribed fee as specified. Though the lessee had the intention of surrendering 83.27 hectare to 
the Forest Department he has not carried out the formalities as specified in Rule 29 of MCR, 1960, hence there is no violation by the 
lessee. 


11. Even though the lessee has submitted an IBM mining approved scheme on 14.9.1998 for an area of 73.04 hectares as 
against the sanctioned area of 109.27 hectares the application for the entire area was recommended for renewal. This recommendation 
was made based on the information provided by the lessee at the time of renewal. In the application for second renewal made on 
22.11.1995 the renewal sought is for 270 acres. The mandatory opinion of IBM for second renewal is given for an extent of 109.27 
hectares on 19.3.1996, whereas the IBM mining plan on 14.9.1998 is for 73.04 hectares. Based on this the Director has made 
recommendation to the Government on 28.9.2004 for second renewal. However the lessee has submitted a mining plan from IBM on 
23.6.2006 for an extent of 109.27 hectares. Rule 26 (2) of MCR, 1960 states that "application for grant or renewal of mining lease shall 
not be refused by State Government for reasons like incomplete application made nor accompanied by documents and Rule 26 (3) of 
MCR, 1960 states that the State Government by notice, require the applicant to supply the omission or, as the case may be, furnish the 
documents without delay". The Director, Mines and Geology has given a notice to the lessee on this issue on 25.2.2013 wherein the 
lessee has submitted a revised mining plan on 23.6.2006. 


12. Rule 22 (6) states as "The mining plan once approved shall be valid for the entire duration of the lease: 


Provided that any modification or modifications of the mining plan shall be approved by the competent 
authority and such approval of the modified mining plan shall remain valid for the balance duration of the 
mining lease". Hence any mining plan can be modified during the duration of the lease. 


13. Regarding the non lifting of the Iron ore it is seen that the Hon'ble High Court had permitted to transport 1.25 lakh ton iron 
ore stored in the lease area the same was not lifted as permits from the Forest Department was not given to lift the Iron ore as per the 
statement and documents submitted by the lessee. 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





14. Regarding the lease period and the life span of the mine as approved by Ministry of Environment and Forest it is seen that 
the lease period is for 20 years and the mineral is abundant as per the IBM mining plan whereas the Ministry of Environment and Forest 
has fixed the life of the mine as 7 years. However this period for which the clearance given by the Ministry of Environment and Forest 
can be extended based on the request of the lessee. 


15. tis stated that the mining operation is not been conducted from January 1997 and Kept idle as averted by the lessee which 
attracts the provisions of Rule 28 of MCR 1960. Rule 28 (2) states as under. 


28. Lapsing of leases :- (1) Subject to the conditions of this rule where mining operations are not 
commenced within a period of two years from the date of execution of the lease, or is discontinued for a 
continuous period of two years after commencement of such operations, the State Government shall, by an 
order, declare the mining lease as lapsed and communicate the declaration to the lessee. 


(2) Where a lessee is unable to commence the mining operation within a period of two years from the date 
of execution of the mining lease, or discontinues mining operations for a period exceeding two years for 
reasons beyond his control, he may submit an application to the State Government, explaining the reasons 
for the same, at least three months before the expiry of such period; 


16. The second renewal notification has been issued by the Government on 4.3.2006 w.ef 23.1.1997 in favour of 
M/s Narayana Mines Private Limited, Hospet. However till today no lease has been executed. Hence no mining activity has taken place. 


17. The Hon'ble Supreme Court in WP (C) No. 562/2009 on 29.7.2011 had stopped all the mining activities in Bellari, Tumukuru 
and Chitradurga districts. The Hon'ble Supreme Court appointed the CEC to look into the matter of illegal mining. The CEC final report 
which was submitted to the Hon ‘ble Supreme Court dated 3.2.2012 has placed the mining lease 1602 in 'B' category (Sl. No. 23, page 
113 of CEC report). The same has been accepted by the Hon'ble Supreme Court. 


18. With all the above discussion it is opined that it would be inappropriate to withdraw/ revoke the renewal notification No. Cl 
104 MMM 2004, dated 4.3.2006 in respect of mining lease 1602 made in favour of M/s Narayana Mines Private Limited. 


Hence the following Order. 
GOVERNMENT ORDER No: CI 78 MMM 2013, BENGALURU, DATED 29" NOVEMBER 2014 


In view of the explanations based on the above, the Government has taken the following action with respect to the 
recommendations made by the Director, Mines and Geology for revocation of notification renewing mining lease No.1602 held by 
M/s Narayana Mines Pvt. Ltd., Hospet for Iron ore & Manganese over an area of 109.27 hectares (270 acres) in Narayanapura village, 
Sandur Taluk, Bellari District. 


a. To reject the recommendation of the Director, Mines and Geology dated 19.4.2013 to withdraw / revoke the renewal 
notification for mining lease 1602. 


By Order and in the name of the Governor of Karnataka 
R. CHANDRASHEKAR 
Under Secretary to Government (Mines) (1/0) 


PR. 868 


SC. 100 
Commerce and Industries Department 


ಕಾನೂನು ಸಚಿವಾಲಯ 


ವಿಷಯ: ರಾಮನಗರ ಜಿಲ್ಲೆ ಮಾಗಡಿ ಕಂದಾಯ ತಾಲ್ಲೂಕಿನಲ್ಲಿ ಖಾಲಿಯಿರುವ ನೋಟರಿ ಹುದ್ದೆ ತುಂಬುವ ಬಗ್ಗೆ. 
(ಶ್ರೀ ಭೀಮರಾವ್‌, ನೋಟರಿ ಇವರ ನಿಧನದಿಂದ ತೆರವಾದ ಹುದ್ದೆ) 


ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ: ಲಾ 108 ಎಲ್‌ಸಿಎಲ್‌ 2014, ದಿನಾಂಕ 25-02-2014. 

2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಜಿಲ್ಲೆ, ದಿನಾಂಕ 15-03-2014. 

3. ಸರ್ಕಾರದ ಪತ್ರ ಸಂಖ್ಯೆ: ಲಾ 108 ಎಲ್‌ಸಿಎಲ್‌ 2014, ದಿನಾಂಕ 19-04-2014. 

4. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಜಿಲ್ಲೆ, ದಿನಾಂಕ 09-06-2014. 

5.  ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂಖ್ಯೆ : ಜಿಎಸ್‌ಆರ್‌ 114(ಎ). 
ದಿನಾಂಕ 24-02-2009. 

6. ಸಂದರ್ಶನ ಮಂಡಳಿ ರಚನೆ ಅಧಿಸೂಚನೆ ಸಂಖ್ಯೆ ಲಾ 61 ಎಲ್‌ಸಿಎಲ್‌ 2009. 
ದಿನಾಂಕ 24-07-2010 ಮತ್ತು ಲಾ 53 ಎಲ್‌ಸಿಎಲ್‌ 2013, ದಿನಾಂಕ 23-07-2013. 


7. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 108 ಎಲ್‌ಸಿಎಲ್‌ 2014, ದಿನಾಂಕ 07-07-2014. 


ಮೇಲೆ (1) ರಲ್ಲಿ ಓದಲಾದ ದಿನಾಂಕ 25-2-2014ರ ಸರ್ಕಾರದ ಪತ್ರದಲ್ಲಿ ಶ್ರೀ ಭೀಮರಾವ್‌, ನೋಟರಿ, ಮಾಗಡಿ ಕಂದಾಯ ತಾಲ್ಲೂಕು 
ಇವರ ನಿಧನದಿಂದ ತೆರವಾದ ಹುದ್ದೆಯನ್ನು ತುಂಬುವ ಅವಶ್ಯಕತೆ ಇದೆಯೇ ಎಂಬ ಬಗ್ಗೆ ವರದಿ ಕೋರಲಾಗಿದ್ದು, ಅದರಂತೆ, ಓದಲಾದ (2)ರ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೪೭ 





ದಿನಾಂಕ 15-03-2014ರ ಪ್ರಸ್ತಾವನೆಯಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಜಿಲ್ಲೆ ಇವರು ಸದರಿ ನೋಟರಿಯವರ ನಿಧನದಿಂದ 
ತೆರವಾದ ಹುದ್ದೆಯನ್ನು ತುಂಬುವ ಅವಶ್ಯಕತೆ ಇದೆಯೆಂದು ವರದಿ ನೀಡಿರುತ್ತಾರೆ. 


ಓದಲಾದ (3)ರ ಸರ್ಕಾರಿ ಪತ್ರದಲ್ಲಿ ಸದರಿ ಹುದ್ದೆಯನ್ನು ಭರ್ತಿ ಮಾಡಲು ಸ್ಥಳೀಯರಿಂದ ಅರ್ಜಿಗಳನ್ನು ಆಹ್ಹಾನಿಸಿ ನೋಟರಿಗಳ 
ಅಧಿನಿಯಮ/ನಿಯಮಗಳು ಹಾಗೂ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 12 ರಡಿಯಲ್ಲಿ 
ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಕಳುಹಿಸಿಕೊಡುವಂತೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಜಿಲ್ಲೆ ಇವರನ್ನು ದಿನಾಂಕ 19-04-2014 
ರಂದು ಕೋರಲಾಗಿತ್ತು. 


ಅದರಂತೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಜಿಲ್ಲೆ ಇವರು ಮೇಲೆ ಓದಲಾದ (4) ರಲ್ಲಿ ದಿನಾಂಕ 09-06-2014ರ 
ಪ್ರಸ್ತಾವನೆಯೊಂದಿಗೆ 07 ಜನರ ಮೆಮೋರಿಯಲ್ಲ್‌ಗಳನ್ನೊಳಗೊ೦ಡ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಆ ಪ್ರಸ್ತಾವನೆಯನ್ನು ಮೇಲೆ ಓದಲಾದ (5)ರಲ್ಲಿ 
ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರನ್ವಯ ಕರ್ನಾಟಕ ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ ಓದಲಾದ (6)ರ ಅಧಿಸೂಚನೆಯಲ್ಲಿ 
ರಚಿಸಲಾಗಿರುವ ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳುಹಿಸಿ ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ 
ಹಾಜರಾಗುವಂತೆ ಮೇಲೆ ಓದಲಾದ (7)ರ ದಿನಾಂಕ 07-07-2014 ರಲ್ಲಿ ಸಂದರ್ಶನ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು. ಅದರಂತೆ, ಸಂದರ್ಶನ 
ಮಂಡಳಿಯು ಸಂದರ್ಶನ ನಡೆಸಿ ವರದಿ ಸಲ್ಲಿಸಿದೆ. 


ಸಂದರ್ಶನ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಲಾ 108 ಎಲ್‌ಸಿಎಲ್‌ 2014, ಬೆಂಗಳೂರು, ದಿನಾಂಕ: 13-11-2014 


ನೋಟರಿಗಳ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿಗಳ ನಿಯಮಗಳು, 1956 ಹಾಗೂ ನಂತರದ ತಿದ್ದುಪಡಿ 
ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ ಶ್ರೀಮತಿ ರವಿಕಲಾ ಎಸ್‌.ಎನ್‌. ವೈಫ್‌ ಆಫ್‌ ಶ್ರೀ ಗೋಪಾಲಗೌಡ, 
ಟ್ಯಾಂಕ್‌ ರೋಡ್‌, ಮಾಗಡಿ ಟೌನ್‌, ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು ವರ್ಷಗಳ 
ಅವಧಿಗೆ ರಾಮನಗರ ಜಿಲ್ಲೆಯ ಮಾಗಡಿ ಕಂದಾಯ ತಾಲ್ಲೂಕಿನ ನೋಟರಿಯನ್ನಾಗಿ ನೇಮಿಸಿದೆ. 


ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು -01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ಟೀಕೃತಿಗಳು-06 ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ.1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ 
ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 


ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ, 1952ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 


ಮು 


ನಿರ್ವಹಿಸುತ್ತಿರುವ ಪಟಿಯಲ್ಲಿ ನಮೂದಿಸಲಾಗುವುದು. 


ದು (0 ೧೨ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜೆ. ಲಕ್ಷ್ಮಣ 
PR. 869 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
50.25 ಕಾನೂನು ಇಲಾಖೆ. (ಆಡಳಿತ-2) 


ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಬಿಂ.ನಾ. ಗರುಡಾಚಾರ್‌, ನಿವೃತ್ತ ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರು, 
ಕರ್ನಾಟಕ ರಾಜ್ಯ ಹಾಗೂ ಅವರ ಪತ್ನಿ ಶ್ರೀಮತಿ ವತ್ಸಲಾ ಗರುಡಾಚಾರ್‌ ರವರ ಹೆಸರಿನಲ್ಲಿ ನಾಗರೀಕ 
ಪಿಎಸ್‌ಐ ತರಬೇತಿಯಲ್ಲಿ ಪ್ರಪ್ರಥಮವಾಗಿ ಉತ್ತೀರ್ಣರಾಗುವ ಮಹಿಳಾ ಪಿಎಸ್‌ಐ ರವರಿಗೆ ₹ 10,000 
ಗಳ ನಗದು ಬಹುಮಾನವನ್ನು ನೀಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಓಇ 199 ಪೊಸಇ 2011, ದಿನಾಂಕ 28-10-2011. 
2. ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ:ಬಿಎಫ್‌/23/2013-14, ದಿನಾಂಕ 11-10-2013 ಮತ್ತು 17-01-2014. 


3. ಶ್ರೀ ಬಿಂ.ನಾ. ಗರುಡಾಚಾರ್‌, ನಿವೃತ್ತ ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರು, ಕರ್ನಾಟಕ 
ರಾಜ್ಯ ರವರ ಮನವಿ ದಿನಾ೦ಕ 01-07-2014. 


ಉಲ್ಲೇಖ(1)ರ ಸರ್ಕಾರದ ಆದೇಶದಲ್ಲಿ ಶ್ರೀ ಬಿಂ.ನಾ. ಗರುಡಾಚಾರ್‌, ನಿವೃತ್ತ ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರು, 
ರವರು ಕರ್ನಾಟಕ ಪೊಲೀಸ್‌ ಅಕಾಡೆಮಿಯ ನಿರ್ದೇಶಕರ ಹೆಸರಿನಲ್ಲಿ ₹ 100,000/- ಠೇವಣಿ ಇಟ್ಟು ಅದರಿಂದ ಬರುವ ೪ 10,000/- ನಗದು 
ಬಹುಮಾನವನ್ನು “ನಿವೃತ್ತ ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರು, ಕರ್ನಾಟಕ ರಾಜ್ಯ ಹಾಗೂ ಅವರ ಪತ್ನಿ ಶ್ರೀಮತಿ ವತ್ಸಲಾ 
ಗರುಡಾಚಾರ್‌ ಬಹುಮಾನ” ನೀಡಲು ಸರ್ಕಾರ ಮಂಜೂರಾತಿ ನೀಡಿತ್ತು ಈಗ ಸದರಿ ಪತ್ನಿಯು ಇಂತಹುದೇ ಇನ್ನೊಂದು ಬಹುಮಾನವನ್ನು “ನಿವೃತ್ತ 
ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರು, ಕರ್ನಾಟಕ ರಾಜ್ಯ ಹಾಗೂ ಅವರ ಪತ್ನಿ ಶ್ರೀಮತಿ ವತ್ಸಲಾ ಗರುಡಾಚಾರ್‌ ಬಹುಮಾನ” 


೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ ೧ 





ಎಂಬ ಹೆಸರಿನಲ್ಲಿ ನೀಡಲು ಇಚ್ಚಿಸಿ ಫ 1,00,000/- ಗಳನ್ನು ನೀಡುವುದಾಗಿ, ಅದನ್ನು ನಿಶ್ಚಿತ ಠೇವಣಿಯನ್ನು ಇಟ್ಟು ಅದರಿಂದ ಬರುವ ಬಡ್ಡಿಯಿಂದ 
₹ 10,000 ಗಳ ಹಣವನ್ನು ತರಬೇತಿಯಲ್ಲಿ ಪ್ರಪ್ರಥಮವಾಗಿ ಉತ್ತೀರ್ಣಳಾಗುವ ಮಹಿಳಾ ಸಬ್‌ ಇನ್ಸ್‌ಪೆಕ್ಟರ್‌ಗೆ ದೀಕ್ಷಾಂತ ಸಮಾರೋಹದ ದಿನದಂದು 
ನೀಡುವಂತೆ ಕೋರಿದ್ದು, ನಿವೃತ್ತ ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರಾದ ಶ್ರೀ ಬಿಂ.ನಾ. ಗರುಡಾಚಾರ್‌ ರವರ ಮನವಿಯನ್ನು 
ಪುರಸ್ಕರಿಸಿ ಅವರು ನೀಡಲ್ಪಡುವ ₹ 1.00,000/- ವನ್ನು ನಿರ್ದೇಶಕರು ಕೆಪಿಎ ಮೈಸೂರು ರವರ ಹೆಸರಿನಲ್ಲಿ ನಿಶ್ಚಿತ ಠೇವಣಿ ಇರಿಸಿ ಅದರಿಂದ ಬರುವ 
₹ 10,000/- ಗಳ ಬಡ್ಡಿಯನ್ನು ಕರ್ನಾಟಕ ಪೊಲೀಸ್‌ ಅಕಾಡೆಮಿ, ಮೈಸೂರು ಇಲ್ಲಿ ನಡೆಯುವ ನಾಗರೀಕ ಪಿಎಸ್‌ಐ (೦ 78) ತರಬೇತಿ 
ಪ್ರಪ್ರಥಮವಾಗಿ ಉತ್ತೀರ್ಣಳಾಗುವ ಮಹಿಳಾ ಸಬ್‌ ಇನ್ಸ್‌ಪೆಕ್ಟರ್‌ಗೆ “ನಿವೃತ್ತ ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರು, ಕರ್ನಾಟಕ ರಾಜ್ಯ 
ಹಾಗೂ ಅವರ ಪತ್ನಿ ಶ್ರೀಮತಿ ವತ್ಸಲಾ ಗರುಡಾಚಾರ್‌ ಬಹುಮಾನ” ಎಂಬ ಹೆಸರಿನಲ್ಲಿ ನೀಡುವ ಪ್ರಸ್ತಾವನೆಗೆ ಸರ್ಕಾರದಿಂದ ಮಂಜೂರಾತಿ ಆದೇಶವನ್ನು 
ನೀಡುವಂತೆ ಡಿಜಿ ಮತ್ತು ಐಜಿಪಿ ರವರು ಉಲ್ಲೇಖ (2) ರಲ್ಲಿ ಇರುವ ಪತ್ರದೊಡನೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಉಲ್ಲೇಖಿತ (3) ರಲ್ಲಿರುವ ಪತ್ರದಲ್ಲಿ ಶ್ರೀ ಬಿಂ.ನಾ. ಗರುಡಾಚಾರ್‌, ನಿವೃತ್ತ ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರು, ರವರು 
ಈ ಬಗ್ಗೆ ಶೀಘ್ರವಾಗಿ ಸರ್ಕಾರದ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. 


ಸದರಿ ನಗದು ಬಹುಮಾನ ನೀಡುವುದರಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಉಂಟಾಗುವುದಿಲ್ಲವಾದ್ದರಿ೦ದ ಅಲ್ಲದೆ ಇಲಾಖೆಗೆ ಸೇರಿರುವ 
ಅಭ್ಯರ್ಥಿಗಳಿಗೆ ಸೇವಾ ಮನೋಭಾವ ಮತ್ತು ರಾಜ್ಯದ ರಕ್ಷಣಾ ಜಾಗೃತಿ ಹೆಚ್ಚುವುದರಿಂದ ಇಂತಹ ಬಹುಮಾನ ನೀಡುವುದು ಸೂಕ್ತ ಎಂದು ತೀರ್ಮಾನಿಸಿ 
ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಈ ಕೆಳಕ೦ಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಳ 194 ಹೊಸಇ 2014, ಬೆಂಗಳೂರು, ದಿನಾಂಕ: 16-09-2014 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ಬಿಂ.ನಾ. ಗರುಡಾಚಾರ್‌, ನಿವೃತ್ತ ಪೊಲೀಸ್‌ ಮಹಾನಿರ್ದೇಶಕ ಹಾಗೂ ಮಹಾನಿರೀಕ್ಷಕರು, ಕರ್ನಾಟಕ 
ಪೊಲೀಸ್‌ ಅಕಾಡೆಮಿಯ ನಿರ್ದೇಶಕರ ಹೆಸರಿನಲ್ಲಿ ರೂ. 1.00 ಲಕ್ಷವನ್ನು ಠೇವಣಿಯಿಟ್ಟು ಅದರಿಂದ ಬರುವ ಬಡ್ಡಿ ಹಣವನ್ನು ಕರ್ನಾಟಕ ಪೊಲೀಸ್‌ 
ಅಕಾಡೆಮಿ, ಮೈಸೂರು ಇಲ್ಲಿ ನಡೆಯುವ ನಾಗರೀಕ ಪಿಎಸ್‌ಐ (೦1/ ೧5) ತರಬೇತಿಯಲ್ಲಿ ಪ್ರಪ್ರಥಮವಾಗಿ ಉತ್ತೀರ್ಣರಾಗುವ ಮಹಿಳಾ ಸಿವಿಲ್‌ ಸಬ್‌ 
ಇನ್ಸ್‌ಪೆಕ್ಟರ್‌ಗೆ ₹ 10,000 ಗಳ (ರೂಪಾಯಿ ಹತ್ತು ಸಾವಿರಗಳು ಮಾತ್ರ ನಗದು ಬಹುಮಾನವನ್ನು “ನಿವೃತ್ತ ಪೊಲೀಸ್‌ ಮಹಾನಿರ್ದೇಶಕ ಹಾಗೂ 
ಮಹಾನಿರೀಕ್ಷಕರಾದ ಶ್ರೀ ಬಿಂ.ನಾ. ಗರುಡಾಚಾರ್‌ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ವತ್ಸಲಾ ಗರುಡಾಚಾರ್‌ ಬಹುಮಾನ” ಎಂಬ ಹೆಸರಿನಿಂದ ನೀಡಲು 
ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಒಸಾಇ 45582 ಆ೦ಆಸ 2014, ದಿನಾಂಕ 09-09-2014 ರಲ್ಲಿ ನೀಡಿದ 
ಸಹಮತಿಯನ್ಹಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೆಂದ್ರಪ್ಪ ಕಟ್ಟಿಮನಿ 
PR. 870 ಸರ್ಕಾರದ ಅಧೀನ ಕಾರ್ಯದರ್ಶಿ 
50. 200 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


COMMERCE AND INDUSTRIES SECRETARIAT 


Subject : Transfer of Mining Lease No.2514 held by Smt. K.M. Parvathamma for Iron ore over an 
area of 24.91 hectares in DM Block, Rajapur Village, Sandur Taluk, Bellari District to 
M/s. Lord Ganesha Minerals Pvt., Ltd., Pune - reg., 
Read: 


1) Letters from Director, Mines and Geology Department. 


No. ಗಬೂಇಅ/ಗಗುಶಾ/ML-2514/TRN/2014-15, dated 20.08.2014 
No. ಗಬೂಇ/ಗಗುಶಾ /ML-2514/TRN/2014-15,dated 10/15.07.2014. 
No. ಗಬೂಇ/ಗಗುಶಾ /ML-2514/TRN/2014-15, dated 30.06.2014 
No. ಗಬೂಇ/ಗಗುಶಾ / Tn-2514 / 2013-14, dated 11.02.2014 

No. ಗಬೂಇ/ಗಗುಶಾ / Trn-2514 / 2013-14, dated 23.11.2013. 

No. ಗಬೂಇ/ ಗಗು - 2514/12-13, dated 21.11.2012. 

No.DMG - MLS / LOK /2011/12/4260, dated 26.09.2011. 

No. ಗಬೂಇ/ಗಗು - 2514/08-09/4130, dated: 12.02.2009. 

i. No. DMG / ML- 2514/2007-08/2196, dated: 06.11.2007. 


ನಾಲಂ ರ್‌ ಯ 


ಇ 


2) Government of Karnataka Notification No. Cl 76 MMM 2002, dated 13.01.2005. 
3) Government of Karnataka Notification No. Cl 10 MMM 2006, dated 19.01.2006. 
4) Government of Karnataka Notification No. Cl 79 MMM 2013, dated 12.09.2013. 
5) Letter No. Cl 24 MMM 2008, dated 27.03.2012. 

6) Proceedings dated 18.03.2013. 

7) Letters from Smt. K.M. Parvathamma (Lessee of ML 2514) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೪೯ 





No. (0/೧ / Sec / C&l/ 2013-14/073, dated 26.08.2013. 

No.KMP/C&1/2013-14/057, dated: 17.01.2013. 

No.KMP/Sec/C&1/2014-15/081, dated:23.06.2014. 

No.KMP/Sec/C&1/2014-15/082, dated:05.07.2014. 

Letter dated 06.06.07. 

No.KMP/CEC/2014-15/072, dated:14.05.2014. 

Letter No.LGM/C&|/2013-14/072, dated: 15.05.2013 from M/s Lord Ganesh Minerals Pvt. Ltd., 
CEC Letter No.2-61/CEC/SC/2012, dated: 14.01.2013. 

Notification No.Cl 171 EMO 78, dated: 24.08.79. 


Letter No.117/92-93, dated 29.06.92 addressed to Director, Mines and Geology by Smt. K.M. Parvathamma 
(Lessee of ML 2514) 


ರ್‌ ಓಣ ರ ಬ 


PREAMBLE : 


This case has arisen on the report dated 26.09.2011, read at (1-0) above, of the Director, Mines and Geology Department for 
termination of Lease No.2514 held by Smt. K.M.Parvathamma for Iron ore in DM Block, Rajapur Village, Sandur Taluk, Bellari District. 


Vide letter dated 06.06.2007 read at (7-6) above, Smt. K.M. Parvathamma, holding mining lease 2514 for Iron ore in DM 
Block, Rajapur Village, Sandur Taluk, Bellary District has requested for transfer of the said lease in favour of M/s Lord Ganesha 
Minerals Private Limited. 


Vide letter dated 06.11.2007 read at (1-1) above, the Director, Department of Mines and Geology had recommended for the 
transfer of mining lease stating that the transferee and transferor have agreed for the same under Rule 27 of Mineral Concession Rules, 
1960. 


Vide letter dated 26.09.2011 read at (1-0) above, the Director, Department of Mines and Geology had recommended for 
premature termination of mining lease 2514 held by Smt. K.M.Parvathamma, stating that in the report of the Hon'ble Karnataka 
Lokayukta dated 27.09.2007 (second report submitted on 27.07.2011) it is recommended to initiate action to cancel the said lease after 
following due procedure laid in the law as the lessee had illegally carried out mining activities by encroaching the adjacent area, for 
illegally extracting the ore / transportation. 


Vide letter dated 27.03.2012 read at (5) above, the State Government had sought additional information and clarification on 
the issue from Director, Department of Mines and Geology. 


Vide letter dated 21.11.2012 read at (1- f) above, the Director, Department of Mines and Geology had submitted as follows: 


(a) Mining lease 2434 held by M/s. Associated Mining Company in which Mrs. K.M. Parvathamma is a 
Director, is discussed in Chapter-7 of the 2೯೮ report of the Hon'ble Karnataka Lokayukta wherein it is 
state that to prevent the transfer of mining lease as per Section 37 of the Mineral Concession Rules, 
1960 all the original Directors have retired and new Directors have entered the company and has taken 
full control over the mining lease. In Chapter-9 comments are made about 100% sharing in some of 
the mining lease and the mining lease 2434 is also one of them where the mining is under control of 
others. Regarding CEC observation in the proceedings dated 28.07.2011, 32 mining leases have been 
mentioned to have carried out illegality in mining and the mining lease 2434 is one of them. 

(0) A reportis also submitted by the CEC about the illegal mining which has occurred in the area of mining 
lease of 2434, 2433 and 2514 to the Hon'ble Supreme Court. The Hon'ble Supreme Court after 
accepting the report, orders on 23.09.2011 for an enquiry against M/s. Associated Mining Company 
Ltd., (Mining lease 2434) by the Central Bureau of Investigation. The CEC in its final report 
dated 03.02.2012 has categorized the Mining lease 2434 and 2433 in 'C' and 2514 in 'ಔ' category 
(page number 112, at serial number 9) The Hon'ble Lokayukta in his first report has mentioned that 
holder of mining leases 2434, 2433 and 2514 have encroached an area of 6.05 he, 30.74 he had 9.28 
he respectively. The CEC in case of mining lease 2514 has reported that there is encroachment of 1.46 
hectares for illegal mining, 3.57 hectares for dumping yard 6.16 hectares for others and 0.67 hectares 
for extra dump. 

(c) Since there are remarks in the report of the CEC and Hon'ble Lokayukta, the Director, Mines and 
Geology recommends for termination of the Mining License instead of transferring. 


Hearing was conducted on 24.08.2013 after issuing notice. Smt. K.M. Parvathamma, lessee of ML 2514, in her reply on 
26.08.2013 read at (7-a) above, stated that they don't want to participate in the hearing as all the facts have been brought out in their 


೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ ೧ 





letter and requested the Government to dispense with the process of hearing and to take the content of the letter as written 
arguments. 


Based on the report of the Director, Mines and Geology the Government provided an opportunity to the lessee of being 
heard under Section 26( 1) of the Mineral Concession Rules, 1960 and issued notice of enquiry on 02.01.2013. Hearing was conducted 
on 08.01.2013, 15.01.2013 and 22.01.2013. The lessee in her statement dated 17.01.2013, read at (7-b) above, states that the mining 
lease 2514 has been categorized as 'B' category in the CEC final report submitted to the Hon'ble Supreme Court dated 03.02.2012, R 
and R plans have also been approved by the CEC. Hence to consider the proposal for transfer of the mining lease 2514. 


The Secretary, Mines, Textiles and SSI after hearing the matter concludes as follow; 


a. To await the decision of the Hon'ble Supreme Court in case of 'ಔ' Category as the mining lease 2514 is categorized 
in this category. 

b. Totake the opinion of the Law Department, whether the transfer of Mining lease 2514 from Smt. K.M. Parvathamma 
to M/s. Lord Ganesha Minerals Pvt., Ltd., leads to violation of the Hon'ble Supreme Court decision of 02.11.2012 
and Hon'ble Lokayukta Enquiry Report. 


Vide letter dated 23.11.2013 read at (1-6) above, the Director, Department of Mines and Geology has stated that the proposal 
for transfer the lease was also proper, but for the period of renewal. and grant mention is 10 years from 03.02.2000, whereas in the 
records is stated at 20 years from 21.09.2013. It is also stated that Smt. K.M. Parvathamma, in addition to holding the mining lease 
2514, was. also associated with M/s Associated Mining Company, which was holding mining lease 2434 and she retired in the year 
2009. The illegal mining in the mining lease 2434 is entrusted to the Cental Bureau of Investigation and has been categorized as '0'. 
Mrs. K.M. Parvathamma was also holding mining licence 2433 which has been transferred to M/s. Nidhi Mining Limited in 2005. Now, 
both ML 2433 and 2434 were classified as 'C' category mines, which have already been cancelled on the directions of the Hon'ble 
Supreme Court of India vide Government Notification dated 12.09.2013 read at (4) above. 


The Director, Department of Mines and Geology has subnitted the chronology of mining lease 2514 held by 
Smt. K.M. Parvathamma as follows; 
1) Mining lease issued in the name of Shri K.M. Rudraiah under ML No.25 for 20 years from 22.09.1953 to 21.09.1973. 


2) Mining lease renewed in the name of Smt. K.M. Parvathamma under ML NO.1625 for 20 years from 21.09.1973 to 
20.09.1993. 


3) Period from 21.09.1993 to 20.09.2003 is found to be the gap period as the mining lease was not renewed. 
4) Mining lease renewed in the name of Smt. K.M. Parvathamma under ML NO.2514 for 20 years from 21.09.2003 to 
20.09.2023 


Again Notices were issued on 16.06.2014 to hear the lessee. Hearing was conducted on 23.06.2014, 05.07.2014 and 
19.07.2014 has stated as follows; 


a. That the CEC in its report dated 03.02.2012 has classified mining lease 2514 in 'ಔ' category. ICFRE has prepared an 
R & R plan duly approved by CEC. The CEC has informed to the Chief Secretary, Government of Karnataka in its letter 
dated 14.01.2013 giving concurrence to the R&R plan for the mining lease number 2514 at serial number 5 and it is 
requested to take immediate action for implementation of R&R plan. It is also requested to ensure that the mining 
activies are permitted to be undertaken only after permission for the same is granted by the Hon'ble Supreme Court 
and in accordance with the stipulated conditions. 

b. They also states that the R&R as per the plan approved by ICFRE has already been implemented. 

c. The mining lease 2514 is not mentioned in the Hon'ble Lokayukta report submitted on 27" July 2011. 


d. Hence to accord permission for change of name of mining lease 2514. 
The issue which has arisen before the Government is as follows; 


a. Should the mining lease 2433 and 2434 categorized as 'C' be taken into consideration before transferring the mining 


lease 2514? 
b. What are the measures to be taken for encroachment and the gap period in renewal? 
c. Whether the mining lease 2514 is to be terminated based on the report of the Director, Mines and Geology? 
(1) For point at (a) it is noticed that M/s. Associated Mining Company were in possession of mining lease 2434. 


Mrs. K.M. Parvathamma was a Director from 01.04.2006 till 01.08.2009 in M/s Associated Mining Company before 
retiring. The company has committed lot of irregularities in mining and encroachment has been done. The mining lease 
2434 is placed in 'C' Category. Any liability arising out of the mining lease will have 10 be borne by the company and will 
be dealt according to the law. As such another mining lease 2433 in the name of the lessee has been transferred to 
M/s Nidhi Mining Private Limited in 2005. The mining lease 2433 is placed in 'C' Category. Any liability arising out of the 
mining lease will be on the Company. 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೫೧ 





(2) 


For point at ( a) and (0) it is seen that for mining lease 2514 there is encroachment mentioned by the Hon'ble Lokayukta 
in his report-1 at serial number 81 for an extent of 9.28 hectares. The CEC in its final report dated 03.02.2012 at page 
number 12 has mentioned that an area of 1.46 hectare is encroached for mining pit outside lease and 3.57 hectares is 
encroached for dump outside the lease for which the CEC has recommended a penalty of Rs.10.87 crores. 


Meanwhile the Hon'ble Supreme Court in WP(C) No.562/2009 on 29.07.2011 had stopped all the mining activities in 
Bellari, Tumukuru and Chitradurga districts. The Hon'ble Supreme Court appointed the CEC to look into the matter of 
illegal mining. The CEC final report which was submitted to the Hon'ble Supreme Court dated 03.02.2012 has placed 
the mining lease 2514 in 'B’ category. The same has been accepted by the . Hon'ble Supreme Court. Hence the issue of 
encroachment is already dealt by the Hon'ble Supreme Court and it cannot be opened again. The CEC during the 
discussion on 20.12.2013 regarding preparation and implementation of R&R plans, e-auction, release of payments to 
Category 'A' / Category 'ಔ' leases and other related issue which was communicated on 16th January 2013 read at (9) 
above. Para 2 (iii) states as below: 


"the payment towards the sale proceeds of the mineral pertaining to Category’ A' and/ or Category 'ಔ' leases are 
required to be released to the respective lessees strictly in accordance with the directions of the Hon'ble Supreme 
Court. The Hon'ble Supreme Court has passed directions in respect of Category 'C' leases and which include 
confiscation of the sale proceeds and cancellation of all such leases. The directions of the Hon'ble Supreme Court do 
not provide for linking or withholding the release of payments to those lessees of Category 'A' and/ or Category '೧' 
mining leases who were also the lessees of one or more Category 'C' mining leases or one of the partners in the 
partnership firm / one of the shareholders in the private limited / public limited company holding Category '0' mining 
lease(s). In the above background the issue raised by the Director, Mines and Geology regarding linking of release of 
payments to the lessees of Category 'A' / Category 'B' mining leases with Category 'C' mining leases and withholding / 
retaining in such cases sale proceds of the mineral sold by the Monitoring Committee was not found acceptable. 


Para 2(vi) is as below: 


"it was observed by the CEC that in view of the directions of Hon'ble Supreme Court the processing of the proposals for 
statutory clearances in respect of Category 'A' find / or Category '೧' mining leases should not be withheld on the ground 
that the lessees of such leases were also the sole proprietor / one of the partner / one of the shareholders in the private 
limited company or public limited company of the entity holding one more Category 'C' leases(s). However such 
processing will necessarily be subject to applicable Act / Rules / Guidelines issued from time to time by the competent 
authorities. 


Hence it is not proper to link the mining lease in Category 'C' to that with other category. With the reason as above 
terminating the mining lease 2514 held by the lessee on the ground that she was holding a lease which was transferred 
in 2005 (2433 to M/s Nidhi Mining Company) which later become 'C' Category mine or where she was a Director and 
retired in 2009 (2434 held by M/s Associated Mining Company) which later was declared as 'C' Category is not correct. 


It is seen that the lessee in her letter dated 14.05.2014 read at (7-h) above, has authorised the CEC to deduct the 
penalty amount of Rs.10.87 crores from the sale proceed payable for iron ore sold under e-auction from mining lease 
2514. The lessee states that they have already implemented the R & R plan as approved by ICFRE. The lessee also 
authorizes the CEC to deduct 15% from its sale proceeds for iron ore sold under e-auction in respect of mining lease 
2514. The lessee also authorizes the CEC to deduct the amount for the liability arising in future towards penalty / 
compensation, implementation of R & R plan. 


Comments are made on the Raising Contract by the Hon'ble Lokayukta in his first report, wherein it is mentioned that 
further enquiry with documentary evidence will be done in due course and the issue could be taken up after further 
report. But subsequently in the second report there is no mention of what action is to be taken regarding Raising 
Contract / sub lease / transfer of lease right. Hence it will not be proper to link the issue of Raising Contract with the 
issue of transfer of mining lease. 


It is seen from the report of the Director, Minies and Geology, the mining lease number 1625 (which is No. 2514) for an 
area of 121.41 hectares was renewed from 21.09.1973 for a period of 20 years vide Notification dated 29.08.1979 read 
at (10) above. The lessee submits on 29.06.1992 for renewal of mining lease number 1625. The Government issue a 
grant renewal notification dated 13.01.2005 renewing the mining lease for a period of 20 years from 21.09.1993 for an 
extent of 15.24 hectares which is forest land. Then again the Government vide Notification dated 19.01.2006 read at (3) 
above, renew the mining lease 2514 (prior 1625) for a period of 20 years with effect from 21.09.2003 for an extent of 
24.91 hectares which include 15.24 hectares of forest land and 9,67 hectares of Revenue land. However no mention 
has been made for the gap of ten years period from 21.09.1993 to 20.09.2003 


Rule 24(6) of the Mineral Concession Rules, 1960 relates to the renewal of mining lease. 


೧೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ ೧ 





(11) 


If an application for renewal of a mining lease made within the time referred to in sub-rule(1) is not disposed of by the 
State Government before the date of expiry of the lease, the period of that lease shall be deemed to have been 
extended by a further period till the State Government passes order thereon. 


The application for renewal of mining lease which would have expired on 21.09.1993 has been made on 29.06.1992 
read at (11) above, which is well within the time limit. There is no mention in the MMDR Act or the Mineral Concession 
Rules, 1960 as to what exactly should be done in case of any gap in the renewal period. Taking the gap period into 
consideration the lease cannot be terminated. Hence the issue of gap in the renewal has to be sorted by getting 
clarification from the Government of India, Subject to the clarification from the Government of India the State 
Government can accept the proposal of transfer of mining lease as the mining lease 2514 cannot be recommended for 
premature termination. However before transferring the mining lease an undertaking from the lessee has to be taken 
that he will abide by the decision of the Government of India, with respect to gap for renewal. 


As per the report of the Director, Mines and Geology dated 20.08.2014 read at (1-a) above, it is mentioned that during 
the said gap period mining activities have been continuously undertaken by the lessee from 1993-94 to 2003-04. ॥ is 
seen that there is mining activity and transportation of or continuously form 1993-94 to 1995-1996. Again Court of 
Karnataka in Writ Petition No.34117/1993 has issued interim order on 29.09.1993 restraining the respondents from 
interfering with the right to carry on mining operations and transporting the mined material from the schedule land on 
payment of royalty. The Hon'ble Court in its final order dated 10.02.1998 has disposed off the petition with a direction to 
the State Government to forward complete pending application to the Central Government within a period of two weeks 
and the Central Government to dispos off all such applications within six weeks after receiving. Direction was also given 
to the Central Government for considering the grant of working permissions as per existing practice where grant of final 
clearance is delayed. Hence the mining activities are carried out bases on the directions of the Hon'ble High Court of 
Karnataka. The Director, Mines and Geology has to ensure that the lessee has paid all the royalty for the mineral being 
so transported, the mineral so transported had valid MDP's and all the penalties have been paid till date and also the 
dead rent is collected for any period from 1993-94 to 2003-04 as per the rules. After collecting all said dead rent, royalty, 
penalty with interest and any other liability the lease can be transferred. 


Hence it would be inappropriate to prematurely terminate the mining lease 2514 held by Smt. K.M. Parvathamma for all 
the reasons state above. 


Hence the following order. 


GOVERNMENT ORDER No: Cl 24 MMM 2008, BENGALURU, DATED 24" NOVEMBER 2014 


In view of the above, in respect of transfer of Mining Lease No. 2514 held by Smt. K.M. Parvathamma for lron ore over an 
area of 24.91 hectares in DM Block, Rajapur village, Sandur Taluk, Bellary District to M/s. Lord Ganesha Mineral Private Limited, Pune, 
Government here by orders; 


೩, 
0. 


0. 


PR. 871 
50. 100 


To reject the proposal of the Director, Mines and Geology for premature termination of mining lease 2514. 
To seek clarification from the Government of India regarding the gap period in renewal. 


To permit the lessee to transfer the mining lease 2514 to M/s Lord Ganesha Mining Company Private Limited with an 
undertaking to abide by the decision of the Government of India regarding the gap period. 


The Director, Mines and Geology to collect all the liabilities, dues and dead rent along with interests arising out of mining 
lease 2514 before it is transferred to the transferee. 


In addition to transferee accepting all liabilities under rule 37 (I-A) & 2 of Mineral Concession Rules, 1960 the lease 
2514 bearing 'B' Category, transferee has to sign an affidavit to comply to the Hon'ble Supreme Court order on liabilities 
arising in future subsequent to the evaluation of 'B’ Category mine. The transferee has to file this affidavit to the 
Monitoring Committee and to the Director, Mines and Geology. 


An additional affidavit should be taken from transferee that in case any liability is fixed in future on Parvathamma 
consequent to determination of quantities of or extracted in 'C' Category mines with respect to other leases ML 2433 
and 2434 for the period for which she was owner / partner in those firms, the liability will be transferred to the transferee 
of ML 2514. 


By Order and in the name of the Governor of Karnataka 
R. CHANDRASHEKAR 
Under Secretary to Government (Mines) (1/0) 
Commerce and Industries Department 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೫೩ 
ಕಂದಾಯ ಸಚಿವಾಲಯ 


ವಿಷಯ: ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, ಹಂಪಾಪಟ್ಟಣ, ವರದಾಪುರ, ಮರಬ್ಬಿಹಾಳ್‌ ಮತ್ತು ವ್ಯಾಸಾಪುರ 
ಗ್ರಾಮಗಳ ವಿವಿಧ ಸ.ನಂ.ಗಳಲ್ಲಿ 48.57 ಎಕರೆ ಜಮೀನನ್ನು ಮೆ.ಆರ್‌.ಬಿ.ಎಸ್‌.ಎಸ್‌.ಎನ್‌ ಫೆರಸ್‌ ಇಂಡಸ್ಟೀಸ್‌ 
ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡುವ ಬಗ್ಗೆ. 


ಓದಲಾಗಿದೆ: ಜಿಲ್ಲಾಧಿಕಾರಿ, ಬಳ್ಳಾರಿ ಇವರ ಪತ್ರ ಸಂಖ್ಯೆ: ಭೂಮಿ/207/2010-11, ದಿನಾಂಕ: 18.11.2010 ಮತ್ತು ದಿ.26.11.2011. 


ಮೇಲೆ ಓದಲಾದ ಪತ್ರಗಳಲ್ಲಿ ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ ಇವರು ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ, ಹಂಪಾಪಟ್ಟಣ 
ವರದಾಪುರ, ಮರಬ್ಬಿಹಾಳ ಮತ್ತು ವ್ಯಾಸಾಪುರ ಗ್ರಾಮಗಳ ವಿವಿಧ ಸರ್ವೆ ನಂಬರುಗಳಲ್ಲಿನ ಒಟ್ಟು 82.11 ಎಕರೆ ಜಮೀನನ್ನು ಮೆ: ಆರ್‌.ಬಿ.ಎಸ್‌.ಎಸ್‌.ಎನ್‌ 
ಫೆರಸ್‌ ಇಂಡಸ್ಟ್ರೀಸ್‌ ಪ್ರೈ. ಲಿಮಿಟೆಡ್‌ ರವರಿಗೆ ಕೈಗಾರಿಕಾ ಉದ್ದೇಶಕ್ಕಾಗಿ 0.6 ಎಂ.ಟಿ.ಪಿ.ಎ ಐರನ್‌ ಆಕ್ಸೈಡ್‌ ಪೆಲ್ಲೆಟ್ಸ್‌ ಹಾಗೂ 18 ಎಂ.ಡಬ್ಲ್ಯೂ. ಥರ್ಮಲ್‌ 
ಪವರ್‌ ಪ್ಲಾಂಟ್‌ ಸ್ಥಾಪನೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಲು ಪ್ರಸ್ತಾಪಿಸಿರುತ್ತಾರೆ. 


ಮುಂದುವರೆದು ಪ್ರಸ್ತಾಪಿತ ಜಮೀನುಗಳು, ಸರ್ಕಾರಿ ಅನಾಧೀನ, ಕಲ್ಲುಬಂಡೆ, ಹಳ್ಳ, ಸವಳು ಪ್ರದೇಶವೆಂದು ವರ್ಗೀಕರಣಗೊಂಡಿದ್ದು, 
ಯಾವುದೇ ಅತಿಕ್ರಮಣ ಇರುವುದಿಲ್ಲ. ಹಾಗೂ ಸದರಿ ಜಮೀನಿನಲ್ಲಿ ಯಾವುದೇ ಬೆಲೆಬಾಳುವ ಗಿಡಮರಗಳು, ಇಲ್ಲವೆ ಕಟ್ಟಡಗಳು ಇರುವುದಿಲ್ಲ ಮತ್ತು 
ವ್ಯವಸಾಯಕ್ಕೆ ಯೋಗ್ಯವಾಗಿರುವುದಿಲ್ಲವೆಂದು ತಿಳಿಸುತ್ತಾ, ಮೆ.ಆರ್‌ಬಿಎಸ್‌ಎಸ್‌ಎನ್‌ ಫೆರಸ್‌ ಇಂಡಸ್ಟ್ರೀಸ್‌ ಪ್ರೈ ಲಿಮಿಟೆಡ್‌ ರವರು ಕರ್ನಾಟಕ ಭೂ 
ಸುಧಾರಣಾ ಕಾಯ್ದೆ ಕಲಂ 109ರಡಿ ಪರವಾನಗಿ ಪಡೆದ ಜಮೀನುಗಳ ಮಧ್ಯಭಾಗದಲ್ಲಿ ಬರುವುದಾಗಿ ತಿಳಿಸಿರುತ್ತಾರೆ. 





ಮೆ:ಆರ್‌.ಬಿ.ಎಸ್‌.ಎಸ್‌,ಎನ್‌. ಫೆರಸ್‌ ಇಂಡಸ್ಟ್ರೀಸ್‌ ಪ್ರೈ ಲಿ. ಇವರಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲು ಪರಿಗಣಿಸಿರುವ 82.11 ಎಕರೆ 
ಜಮೀನಿನ ಪೈಕಿ 33.54 ಎಕರೆ 'ಬಿ' ಖರಾಬು ಅಂದರೆ ಕಲ್ಲುಬಂಡೆ, ಹಳ್ಳ ಪರಂಬೋಕು, ಕಲ್ಲುಪ್ರದೇಶ, ಸರ್ಕಾರಿ ಹಳ್ಳ ಎಂದು 
ವರ್ಗೀಕರಣಗೊಂಡಿರುವಂತಹ ಜಮೀನಾಗಿರುವುದರಿಂದ ಉಳಿದ 4857 ಎಕರೆ ವಿಸ್ತೀರ್ಣದ ಜಮೀನನ್ನು ಮಂಜೂರಾತಿಗೆ ಪರಿಗಣಿಸಲು 
ನಿರ್ಧರಿಸಲಾಗಿರುತ್ತದೆ. ಸದರಿ ಬಿ ಖರಾಬು ಜಮೀನನ್ನು ಯಾವುದೇ ಉದ್ದೇಶ ಬದಲಾವಣೆ ಮಾಡಬಾರದೆಂಬ/ಹಾಲಿ ವರ್ಗೀಕೃತಗೊಂಡಿರುವಂತೆ 
ಇರತಕ್ಕದೆಂಬ ಷರತ್ತುವಿಧಿಸಿ ಬಿ ಖರಾಬು ಜಮೀನು ಹೊರತುಪಡಿಸಿ 48.57 ಎಕರೆ ಜಮೀನನ್ನು ಗುತ್ತಿಗೆ ಆಧಾರದ ಮೇಲೆ ನೀಡಲು ಪರಿಶೀಲಿಸಿದೆ. 
ಮಂಜೂರಾತಿಗಾಗಿ ಪರಿಗಣಿಸಬಹುದಾದ ಜಮೀನಿನ ವಿವರ ಈ ಕೆಳಗಿನಂತಿದೆ:- 






































ತ್ರ.ಸಂ ಗ್ರಾಮ ಸರ್ವೆ ನಂ. ವಿಸ್ತೀರ್ಣ (ಎಕರೆಗಳಲ್ಲಿ) ಜಮೀನಿನ ವರ್ಗೀಕರಣ 
1 ಹಂಪಾ 1/ಡಿ/ಸಿ 10.14 ಅನಾಧೀನ 
ಪಟ್ಟಣ 1/ಡಿ/ಡಿ 1.24 ಅನಾಧೀನ 
367 0.17 ಸವಳು ಪ್ರದೇಶ 
370/ಬಿ 01.53 ಕಲ್ಲು ಪ್ರದೇಶ 
2 ವ್ಯಾಸಾಪುರ 2ಎ 1.48 ಅನಾಧೀನ 
3 ವರದಾಪುರ 351 5.70 ಅನಾಧೀನ 
354/ಸಿ 5.00 ಸರ್ಕಾರಿ 
4 ಮರಬ್ಬಿಹಾಳ 321/ಸಿ 23.31 ಸವಳು ಪ್ರದೇಶ 
ಒಟ್ಟು 48.57 





ಮೆ.ಆರ್‌ಬಿಎಸ್‌ಎಸ್‌ಎನ್‌ ಫೆರೋಸ್‌ ಇಂಡಸ್ಟೀಸ್‌ ಪ್ರೈ. ಲಿಮಿಟೆಡ್‌ರವರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಜಾಗತೀಕ ಬಂಡವಾಳ 
ಹೂಡಿಕೆದಾರರ ಸಮಾವೇಶ-2010ರಲ್ಲಿ ಸದರಿ ಕಂಪನಿಯ ಯೋಜನೆಗೆ ಒಪ್ಪಿಗೆಯನ್ನು ನೀಡಿದ್ದು, ಪ್ರಸ್ತುತ ಯೋಜನೆಗಾಗಿ 266.80 ಕೋಟ ರೂ 
ಬಂಡವಾಳ ಹೂಡುತ್ತಿದ್ದು, ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶ ಕ್ಪಿಸುತ್ತಿದ್ದು, ಪ್ರಸ್ತಾಪಿತ ಜಮೀನಿನ ಸ.ನಂ.14ಇ ರಲ್ಲಿ 1 ಎಕರೆ 66 ಸೆಂಟ್ಸ್‌ ಮತ್ತು 
ಸ.ನಂ.360ರಲ್ಲಿ 3 ಎಕರೆ 15 ಸೆಂಟ್ಸ್‌ ಒಟ್ಟು 4 ಎಕರೆ 81 ಸೆಂಟ್ಸ್‌ ಜಾಗವು ಮಾತ್ರ ಮಂಜೂರಿಗೆ ಕೋರಲಾದ ಜಾಗದಲ್ಲಿ ಬರುತ್ತಿರುವುದರಿಂದ ಉಳಿದ 28 
ಎಕರೆ 73 ಸೆಂಟ್ಸ್‌ ಜಾಗವು ಯೋಜನಾ ಪ್ರದೇಶದ ವ್ಯಾಪ್ತಿಯ ಹೊರಗಿರುವ ಬಗ್ಗೆ ತಿಳಿಸಿದ್ದಾರೆ. ಹಾಗೂ ಸದರಿ 4 ಎಕರೆ 81 ಸೆಂಟ್ಸ್‌ ಬಿ ಖರಾಬು 
ಜಮೀನುಗಳನ್ನು ಯೋಜನಾ ಪ್ರದೇಶದ ವ್ಯಾಪ್ತಿಯ ಒಳಭಾಗದಲ್ಲಿ ಬರುತ್ತಿರುವುದರಿಂದ ಸದರಿ ಜಮೀನುಗಳನ್ನು ಮಂಜೂರು ಮಾಡಿದಲ್ಲಿ ಅಷ್ಟೇ ವಿಸ್ತೀರ್ಣದ 
ಪಟ್ಟಾ ಜಮೀನನ್ನು ಸರ್ಕಾರಕ್ಕೆ ಬಿಟ್ಟು ಕೊಡುವುದಾಗಿ ತಿಳಿಸಿರುತ್ತಾರೆ. 
ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 65 ಎಲ್‌ಜಿಇ 2010, ಬೆಂಗಳೂರು, ದಿನಾಂಕ: 15-09-2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 27ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಬಳ್ಳಾರಿ ಜಿಲ್ಲೆ, ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ ಹಂಪಾಪಟ್ಟಣ ಗ್ರಾಮದ ಸ.ನಂ. 1/ಡಿಗೆಸಿರಲ್ಲಿ 10.14 ಎಕರೆ, ಸ.ನಂ.1/ಡ/1ಡಿರಲ್ಲಿ 
1.24 ಎಕರೆ, ಸ.ನಂ. 367ರಲ್ಲಿ 0.17 ಗುಂಟೆ, ಸ.ನಂ. 370/ಬಿರಲ್ಲಿ 01.53 ಎಕರೆ, ವ್ಯಾಸಾಪುರ ಗ್ರಾಮದ ಸ.ನಂ. 2ಎರಲ್ಲಿ 1.48 ಎಕರೆ, ವರದಾಪುರ 
ಗ್ರಾಮದ ಸ.ನಂ. 351ರಲ್ಲಿ 5.70 ಎಕರೆ, ಸ.ನಂ. 354/ಸಿರಲ್ಲಿ 5.00 ಎಕರೆ ಹಾಗೂ ಮರಬ್ಬಿಹಾಳ ಗ್ರಾಮದ 321/ಸಿರಲ್ಲಿ 23.31 ಎಕರೆ ಒಟ್ಟು 48.57 ಎಕರೆ 
ಜಮೀನನ್ನು ಮೆ: ಆರ್‌.ಬಿ.ಎಸ್‌.ಎಸ್‌.ಎನ್‌. ಫೆರಸ್‌ ಇಂಡಸ್ಟ್ರೀಸ್‌ ಪ್ರೈವೇಟ್‌ ಲಿಮಿಟೆಡ್‌, ಕಾರಿಗನೂರು, ಹೊಸಪೇಟೆ, ಬಳ್ಳಾರಿ ಜಿಲ್ಲೆ ಇವರಿಗೆ ಕೈಗಾರಿಕಾ 
ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ನಿಯಮ 19(3)(ಬಿ)ರನ್ವಯ ಮಾರುಕಟ್ಟೆ ಬೆಲೆಯ ಶೇ.10ರಷ್ಟು ದರ ನಿಗಧಿಪಡಿಸಿ 
ಎರಡು ವರ್ಷಗಳಿಗೊಮ್ಮೆ ಶೇ.10ರಷ್ಟು ದರವನ್ನು ಹೆಚ್ಚಿಸುವ ಷರತ್ತಿಗೊಳಪಟ್ಟು 20 ವರ್ಷಗಳ ಅವಧಿಗೆ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಗುತ್ತಿಗೆ 
ಆಧಾರದ ಮೇಲೆ ಮಂಜೂರು ಮಾಡಿದೆ. 


೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ೧ 





ಷರತ್ತುಗಳು:- 

1) ಶ್ರೀಮತಿ ಸರೋಜಿನ ಮಹಿಷಿ ವರದಿಯನ್ವಯ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡತಕ್ಕದ್ದು. 

2) ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು ಹಾಗೂ ಎರಡು 
ವರ್ಷಗಳ ಅವಧಿಯೊಳಗೆ ಉಪಯೋಗಿಸಿಕೊಳ್ಳತಕ್ಕದ್ದು. 

3) ಯೋಜನಾ ಪ್ರದೇಶದ ವ್ಯಾಪ್ತಿಯ ಒಳಭಾಗದಲ್ಲಿ ಬಿ ಖರಾಬು ಜಮೀನು ಬರುತ್ತಿದ್ದಲ್ಲಿ, ಅಷ್ಟೇ ವಿಸ್ತೀರ್ಣದ ಪಟ್ಟಾ ಜಮೀನನ್ನು 
ಸರ್ಕಾರಕ್ಕೆ ಬಿಟ್ಟುಕೊಡತಕ್ಕದ್ದು. 

ಲ ಪದಿ 

4) ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. ಹಾಗೂ 
ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 

5) ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ, ಉಪಗುತ್ತಿಗೆಗೆ 
ಕೊಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡತಕ್ಕದ್ದಲ್ಲ. 

6) ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಸರ್ಕಾರದ 
ವಶಕ್ಕೆ ಪಡೆಯಲಾಗುವುದು. 

7) ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

8) ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

9) ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ದಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ದವಾಗಿ ಪಡೆಯಬೇಕಾದ 
ಪರವಾನಗಿಗಳನ್ನು ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು. 

10) ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಎಲ್‌.ಮಹಾಂತೇಗೌಡ 
PR. 774 ಸರ್ಕಾರದ ಅಧೀನ ಕಾರ್ಯದರ್ಶಿ 
50.50 ಕಂದಾಯ ಇಲಾಖೆ(ಭೂ.ಮಂಜೂರಾತಿ-3) 
ಕಂದಾಯ ಸಚಿವಾಲಯ 


ವಿಷಯ: ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲ್ಲೂಕು, ಕಸಬಾ ಹೋಬಳಿ, ಹಿ೦ಡಸಕಟ್ಟೆ ಗ್ರಾಮದ ರಿ.ಸ.ನಂ.94ರಲ್ಲಿ 
ವಿಸ್ತೀರ್ಣ 18-16 ಎಕರೆ ಜಮೀನನ್ನು ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು ಮೆ: ಮಿನರಲ್‌ ಎಂಟರ್‌ಪ್ರೈಸಸ್‌ 
ಲಿಮಿಟೆಡ್‌, ಚಿತ್ರದುರ್ಗ ಇವರ ಪರವಾಗಿ ಅರಣ್ಯ ಇಲಾಖೆಗೆ ವರ್ಗಾಯಿಸುವ ಬಗ್ಗೆ 


ಓದಲಾಗಿದೆ: ಪ್ರಾದೇಶಿಕ. ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಎಲ್‌ಎನ್‌ಡಿ/ಸಿಆರ್‌/23/2014-15 ದಿನಾಂಕ: 03.07.2014. 


ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರದಲ್ಲಿ ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರು ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲ್ಲೂಕು, 


ಕಸಬಾ ಹೋಬಳಿ, ಹಿ೦ಡಸಕಟ್ಟೆ ಗ್ರಾಮದ ರಿ.ಸ.ನಂ.94ರಲ್ಲಿ 18-16 ಎಕರೆ/ಗುಂಟೆ ಜಮೀನನ್ನು ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು ಅರಣ್ಯ ಇಲಾಖೆಗೆ 
ವರ್ಗಾಯಿಸುವ ಸಂಬಂಧ ಮಂಜೂರಾತಿ ಕೋರಿ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆಂದು ತಿಳಿಸಿರುತ್ತಾರೆ. 


ಮುಂದುವರೆದು, ಮೆ: ಮಿನರಲ್‌ ಎ೦ಟರ್‌ಪ್ರೈಸಸ್‌ ಲಿಮಿಟೆಡ್‌, ಚಿತ್ರದುರ್ಗ, ಇವರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕು, ಹಿ೦ಡಸಕಟ್ಟೆ 
ಗ್ರಾಮದ ಸ.ನಂ.94ರಲ್ಲಿ 18-16 ಎಕರೆ/ಗುಂಟೆ ಜಮೀನನ್ನು ಹೊಳಲ್ಕೆರೆ ವಲಯ ವ್ಯಾಪ್ತಿಯಲ್ಲಿನ ನೀರ್ಥಡಿ ಗ್ರಾಮದಲ್ಲಿ ಅರಣ್ಯ ಪ್ರದೇಶವನ್ನು ಅರಣ್ಯ 
ಸಂರಕ್ಷಣಾ ಕಾಯ್ದೆಯನ್ವಯ ಗಣಿ ಗುತ್ತಿಗೆ ಪಡೆದಿದ್ದು, ಗಣಿ ಗುತ್ತಿಗೆ ನವೀಕರಣದ ಬಾಬ್ತು ಪರ್ಯಾಯ ಅರಣ್ಯೀಕರಣಕ್ಕಾಗಿ "ಸಿ" ಮತ್ತು "ಡಿ" ವರ್ಗದ 
ಜಮೀನನ್ನು ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು ಅರಣ್ಯ ಇಲಾಖೆಗೆ ವರ್ಗಾಯಿಸಲು ಕೋರಿರುತ್ತಾರೆ. . 


ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲ್ಲೂಕು, ಹಿ೦ಡಸಕಟ್ಟೆ ಗ್ರಾಮದ ಸ.ನಂ.94ರಲ್ಲಿ ಒಟ್ಟು ವಿಸ್ತೀರ್ಣ 188-03 ಎಕರೆ ಸರ್ಕಾರಿ ಹುಲ್ಲುಬನ್ನಿ 
ಖರಾಬು ಎಂದು ವರ್ಗೀಕೃತಗೊಂಡಿದ್ದು, ಸದರಿ ಜಮೀನಿನಲ್ಲಿ ಈಗಾಗಲೇ ದರಖಾಸ್ತು ಮೂಲಕ 29-15 ಎಕರೆ/ಗುಂಟೆ ಜಮೀನು ಮಂಜೂರಾಗಿ 
ವಿಲೇಯಾಗಿರುತ್ತದೆ. ಮತ್ತು ಇದೇ ಸರ್ವೆ ನಂ.ನಲ್ಲಿ ಮೆ: ಸೇಸಾ ಗೋವಾಲಿ ಇವರ ಪರವಾಗಿ 47-00 ಎಕರೆ ಜಮೀನನ್ನು ಅರಣ್ಯ ಇಲಾಖೆಯ 
ಎಂ.ಆರ್‌.6.2008-09 ರಂತೆ ಅರಣ್ಯ ಇಲಾಖೆಗೆ ವರ್ಗಾಯಿಸಲಾಗಿರುತ್ತದೆ. ಉಳಿದ ವಿಸ್ತೀರ್ಣ 112-28 ಎಕರೆ/ಗುಂಟೆ ಇದ್ದು, ಸದರಿ ಜಮೀನಿನ ಪೈಕಿ 18- 
16 ಎಕರೆ/ಗುಂಟೆ ಜಮೀನನ್ನು ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು ಅರಣ್ಯ ಇಲಾಖೆಗೆ ವರ್ಗಾಯಿಸುವ ಸಂಬಂಧ ಗ್ರಾಮಸ್ಥರ ಸಹಮತ ಇರುತ್ತದೆಂದು 
ತಿಳಿಸಲಾಗಿದೆ. ಈ ಪ್ರಯುಕ್ತ ಸರ್ವೆ ನಂ.94ರಲ್ಲಿ 18-16 ಎಕರೆ ಜಮೀನನ್ನು ಲ್ಯಾಂಡ್‌ ಬ್ಯಾಂಕಿನಿಂದ ವಾಪಸ್ಸು ಪಡೆದು ಮೆ: ಮಿನರಲ್‌ ಎಂಟರ್‌ಪ್ರೈಸಸ್‌ 
ಲಿಮಿಟೆಡ್‌, ಚಿತ್ರದುರ್ಗ ಇವರ ಪರವಾಗಿ ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು ಅರಣ್ಯ ಇಲಾಖೆಗೆ ವರ್ಗಾಯಿಸುವ ಸಂಬಂಧ ಸರ್ಕಾರದ 
ಪೂರ್ವಾನುಮೋದನೆ ನೀಡಲು ಕೋರಲಾಗಿದೆ. 


ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ೧೫೫ 





ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 68 ಎಲ್‌ಜಿಸಿ 2014, ಬೆಂಗಳೂರು, ದಿನಾಂಕ: 19.09.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ, ಹೊಳಲ್ಕೆರೆ ವಲಯ ವ್ಯಾಪ್ತಿಯಲ್ಲಿನ ನೀರ್ಥಡಿ ಗ್ರಾಮದಲ್ಲಿ ಅರಣ್ಯ 


ಪ್ರದೇಶವನ್ನು "ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ವಯ ಮೆ: ಮಿನರಲ್‌ ಎಂಟರ್‌ಪ್ರೈಸಸ್‌ ಲಿಮಿಟೆಡ್‌, ಚಿತ್ರದುರ್ಗ ಇವರಿಗೆ ಗಣಿ ಗುತ್ತಿಗೆಗಾಗಿ ಮಂಜೂರು 
ಮಾಡಿದ್ದು, ಗಣಿ ಗುತ್ತಿಗೆ ನವೀಕರಣ ಬಾಬ್ತು ಪರ್ಯಾಯ ಅರಣ್ಯೀಕರಣಕ್ಕಾಗಿ, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲ್ಲೂಕು, ಹಿ೦ಡಸಕಟ್ಟೆ ಗ್ರಾಮದ 
ರಿ.ಸ.ನಂ.94ರಲ್ಲಿ 18-16 ಎಕರೆ ಜಮೀನನ್ನು ಲ್ಯಾಂಡ್‌ ಬ್ಯಾಂಕಿನಿಂದ ವಾಪಸ್ಸು ಪಡೆದು ಸದರಿ ಸಂಸ್ಥೆಯು ನೆಟ್‌ ಪ್ರಸೆಂಟ್‌ ವ್ಯಾಲ್ಯೂ ಅನ್ನು ಪಾವತಿಸುವ 
ಷರತ್ತಿಗೊಳಪಟ್ಟು, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 27ರಡಿ ಮೆ: ಮಿನರಲ್‌ ಎಂಟರ್‌ಪ್ರೈಸಸ್‌ ಲಿಮಿಟೆಡ್‌, ಚಿತ್ರದುರ್ಗ 


ಇವರ ಪರವಾಗಿ, ಅರಣ್ಯ ಇಲಾಖೆಗೆ ಮ೦ಜೂರು ಮಾಡಲು ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ ಇವರಿಗೆ ಸರ್ಕಾರದ ಪೂರ್ವಾನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್‌.ಎಲ್‌.ಮಹಾಂತೇಗೌಡ 
PR. 775 ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 50 ಕಂದಾಯ ಇಲಾಖೆ(ಭೂ.ಮಂಜೂರಾತಿ-3) 
ಕಂದಾಯ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲ್ಲೂಕು, ಬಚ್ಚನಕೇರಿ ಗ್ರಾಮದ ರಿ.ಸ.ನಂ.209/2ಬರಲ್ಲಿ 5-00 ಎಕರೆ ಜಮೀನನ್ನು 


ಶ್ರೀ ಮಲ್ಲಿಕಾರ್ಜುನ ಗುರುಪುತ್ರಪ್ಪ ಕಮಟಗಿ, ಮಾಜಿ ಸೈನಿಕರು, ಇವರಿಗೆ ಮ೦ಜೂರು ಮಾಡುವ ಬಗ್ಗೆ 
ಓದಲಾಗಿದೆ: ಜಿಲ್ಲಾಧಿಕಾರಿ, ಬೆಳಗಾವಿ ಜಿಲ್ಲೆ ಇವರ ಪ್ರಸ್ತಾವನೆ ಸಂಖ್ಯೆ: ಕಂಶಾ. ಎಲ್‌ಎನ್‌ಡಿ. ಸಿಆರ್‌.01/2013-14 ದಿನಾಂಕ: 09.07.2014. 

ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಬೆಳಗಾವಿ ಜಿಲ್ಲೆ ಇವರು ಶ್ರೀ ಮಲ್ಲಿಕಾರ್ಜುನ ಗುರುಪುತ್ರಪ್ಪ ಕಮಟಗಿ ಸಾ:ಹುಸಶೀಕಟ್ಟ, ಬೈಲಹೊಂಗಲ 
ತಾಲ್ಲೂಕು ಇವರು ಮಾಜಿ ಸೈನಿಕರಾಗಿರುವುದರಿಂದ, ಬೈಲಹೊಂಗಲ ತಾಲ್ಲೂಕಿನ ಬಚ್ಚನಕೇರಿ ಗ್ರಾಮದ ರಿ.ಸ.ನಂ.209/2ರಲ್ಲಿ 5-00 ಎಕರೆ ಜಮೀನನ್ನು 
ಮಂಜೂರು ಮಾಡುವಂತೆ ಕೋರಿ ದಿನಾಂಕ: 19.05.2012 ಮತ್ತು ದಿನಾಂಕ: 21.011992ರಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ಆಧಾರವಾಗಿಟ್ಟುಕೊಂಡು, ಮಾನ್ಯ 
ಕರ್ನಾಟಕ ಉಚ್ಛ ನ್ಯಾಯಾಲಯ, ಸಂಚಾರಿ ಪೀಠ, ಧಾರವಾಡ ಇಲ್ಲಿ ರಿಟ್‌ ಅರ್ಜಿ ಸಂಖ್ಯೆ: 72570/2012ನ್ನು ದಾಖಲಿಸಲಾಗಿದ್ದು, ಅರ್ಜಿದಾರರ 
ಅರ್ಜಿಯನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ನಿಯಮ 5(1()ರಡಿ ಮಾಜಿ ಸೈನಿಕರಿಗೆ ಶೇ.10ರಷ್ಟು ಮೀಸಲಾಗಿರುವುದನ್ನು 
ಅವಲೋಕಿಸಿ ಇತ್ಯರ್ಥಪಡಿಸುವಂತೆ ದಿನಾಂಕ: 26.02.2013ರಂದು ತೀರ್ಪಿತ್ತಿದೆ ಎಂದು ತಿಳಿಸಿರುತ್ತಾರೆ. 

ಮುಂದುವರೆದು, ಮಾನ್ಯ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ, ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಶೀಲಿಸಲಾಗಿ, ಅರ್ಜಿದಾರರು 
ಬೈಲಹೊಂಗಲ ತಾಲ್ಲೂಕು ಬಚ್ಚನಕೇರಿ ಗ್ರಾಮದ ರಿ.ಸ.ನಂ.209/2ರಲ್ಲಿ 5-00 ಎಕರೆ ಜಮೀನನ್ನು 4-5 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದು, ಅದನ್ನು 
ಸಕ್ರಮೀಕರಣಗೊಳಿಸುವಂತೆ ಕೋರಿ ನಮೂನೆ-53ರಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಯನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 
94ಬಿರಡಿ ವಿಲೇಗೊಳಿಸಲು ಪರಿಶೀಲಿಸಲಾಗಿರುತ್ತದೆ. ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ನಿಯಮ 3ರಡಿ ಸರ್ಕಾರಿ ಜಮೀನು 
ಲಭ್ಯತೆ ಬಗ್ಗೆ ಪರಿಶೀಲಿಸಿ, ಸರ್ಕಾರಿ ಜಮೀನು ಮಂಜೂರು ಮಾಡಲು ಲಭ್ಯವಿಲ್ಲವೆಂದು ದಿನಾಂಕ: 0107.2013ರಂದು ಪ್ರಕಟಣೆ ಹೊರಡಿಸಿರುತ್ತಾರೆಂದು 
ತಿಳಿಸಿದ್ದಾರೆ. ಅರ್ಜಿದಾರರು 1988ನೇ ವರ್ಷದ ಪೂರ್ವದಲ್ಲಿ ನಿರಂತರವಾಗಿ ಪ್ರಸ್ತಾಪಿತ ಜಮೀನನ್ನು ಸಾಗುವಳಿ ಮಾಡದೇ ಇರುವುದರಿಂದ, ಬಗರ್‌ಹುಕುಂ 
ಸಮಿತಿ ಸದರಿ ಅರ್ಜಿಯನ್ನು ತಿರಸ್ಕರಿಸುವ ಸಂಭವವೇ ಇರುತ್ತದೆ. ನಮೂನೆ-53 ಅರ್ಜಿ ಇತ್ಯರ್ಥವಾಗದ ಹೊರತು ಸದರಿ ಜಮೀನನ್ನು ಭೂ ಲಭ್ಯತಾ 
ಪಟ್ಟಿಗೆ ತಂದು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಂತೆ ಕ್ರಮ ಕೈಗೊಳ್ಳಲು ಸಾಧ್ಯವಿರುವುದಿಲ್ಲ. ಆದ್ದರಿ೦ದ ಅರ್ಜಿದಾರರು ಮಾಜಿ ಸೈನಿಕರಾಗಿದ್ದು, 
ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಧಾರವಾಡ ಸಂಚಾರಿ ಪೀಠದ ರಿಟ್‌ ಅರ್ಜಿ ಸಂಖ್ಯೆ 7270/2012 ದಿನಾಂಕ: 26.02.2013ರ ತೀರ್ಪಿನನ್ವಯ 
"ಇದೊಂದು ವಿಶೇಷ ಪ್ರಕರಣ" ವೆಂದು ಪರಿಗಣಿಸಿ ಬೈಲಹೊಂಗಲ ತಾಲ್ಲೂಕಿನ ಬಚ್ಚನಕೇರಿ ಗ್ರಾಮದ ರಿ.ಸ.ನಂ.209/2ರಲ್ಲಿ 5-00 ಎಕರೆ ಜಮೀನನ್ನು 
ಅರ್ಜಿದಾರರಿಗೆ ಮಂಜೂರು ಮಾಡಬಹುದೆಂದು ಜಿಲ್ಲಾಧಿಕಾರಿ, ಬೆಳಗಾವಿ ಇವರು ಶಿಫಾರಸ್ಸು ಮಾಡಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಈ ಪ್ರಸ್ತಾವನೆ ಕುರಿತು ಕಾನೂನು ಇಲಾಖೆಯು ಟಿಪ್ಪಣಿ ಸಂಖ್ಯೆ: LAW 424 OPN 2014 ದಿನಾಂಕ: 13.08.2014ರಲ್ಲಿ ಅರ್ಜಿದಾರರು ಮಾಜಿ 
ಸೈನಿಕರಾಗಿರುವುದರಿಂದ ಬೆಳಗಾವಿ ವಿಭಾಗಾಧಿಕಾರಿಗಳ ಕಛೇರಿ ಪತ್ರ ದಿನಾಂಕ: 28.05.1997ರ ವರದಿಯಲ್ಲಿ ತಿಳಿಸಿರುವಂತೆ, 40-00 ಎಕರೆ ಹೆಚ್ಚುವರಿ 
ಗಾಯರಾಣ ಜಮೀನಿದ್ದು, ಹೆಚ್ಚಿನ ಜಮೀನು ಲಭ್ಯವಿದ್ದಲ್ಲಿ, ಅರ್ಜಿದಾರರು 1992ರಲ್ಲಿಯೇ ಜಮೀನು ಮಂಜೂರು ಮಾಡುವಂತೆ ಅರ್ಜಿ ಸಲ್ಲಿಸಿರುವುದನ್ನು 
ಪರಿಗಣನೆಗೆ ತೆಗೆದುಕೊಂಡು ಪ್ರಸ್ತಾಪಿತ ಸರ್ವೆ ನಂಬರ್‌ನಲ್ಲಿ ಜಮೀನು ಮಂಜೂರು ಮಾಡಲು ಪರಿಗಣಿಸುವಂತೆ ಅಭಿಪ್ರಾಯ ನೀಡಿರುತ್ತದೆ. ಅರ್ಜಿದಾರರು 
ಭೂರಹಿತ ಮಾಜಿ ಸೈನಿಕರಾಗಿದ್ದು ಇವರ ವಾರ್ಷಿಕ ಆದಾಯವು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ನಿಯಮ 4 («1)(1)ರಂತೆ ಎರಡು 
ಲಕ್ಷ ರೂಪಾಯಿಗಳನ್ನು ಮೀರಿರುವುದಿಲ್ಲ. 

ಜಿಲ್ಲಾಧಿಕಾರಿ, ಬೆಳಗಾವಿ ಜಿಲ್ಲೆ, ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 13 ಎಲ್‌ಜಿಎಲ್‌ 2014, ಬೆ೦ಗಳೂರು, ದಿನಾಂಕ: 13.10.2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಶ್ರೀ ಮಲ್ಲಿಕಾರ್ಜುನ ಗುರುಪುತ್ರಪ್ಪ ಕಮತಗಿ ಸಾ: ಹುಸಶೀಕಟ್ಟೆ ತಾ: ಬೈಲಹೊಂಗಲ, 
ಬೆಳಗಾವಿ ಜಿಲ್ಲೆ ಇವರಿಗೆ, ಇವರು ಮಾಜಿ ಸೈನಿಕರಾಗಿದ್ದು, ಮಾನ್ಯ ಕರ್ನಾಟಕ ಉಚ್ಛನ್ಕಾಯಾಲಯ, ಸಂಚಾರಿ ಪೀಠ, ಧಾರವಾಡ ಇವರ ರಿಟ್‌ ಅರ್ಜಿ 
ಸಂಖ್ಯೆ: 72570/2012 ದಿನಾಂಕ: 26.02.2013ರ ತೀರ್ಪಿನ ಹಿನ್ನೆಲೆಯಲ್ಲಿ "ಇದೊಂದು ವಿಶೇಷ ಪಕರಣ' ವೆಂದು ಪರಿಗಣಿಸಿ ಬೆಳಗಾವಿ ಜಿಲ್ಲೆ, 
ಬೈಲಹೊಂಗಲ ತಾಲ್ಲೂಕು, ಬಚ್ಚನಕೇರಿ ಗ್ರಾಮದ ಸರ್ವೆ ನಂ.209/2ರಲ್ಲಿ 5-00 ಎಕರೆ ಜಮೀನನ್ನು ನಿಯಮಾನುಸಾರ ಭೂ ದರ ನಿಗಧಿಪಡಿಸಿ, ಕರ್ನಾಟಕ 
ಭೂ ಮಂಜೂರಾತಿ ನಿಯಮಗಳು, 1969ರನ್ವಯ ಷರತ್ತುಗಳನ್ನು ವಿಧಿಸಿ, ಮ೦ಜೂರು ಮಾಡಲು ಜಿಲ್ಲಾಧಿಕಾರಿ, ಬೆಳಗಾವಿ ಜಿಲ್ಲೆ ಇವರಿಗೆ ಸರ್ಕಾರ 
ಅನುಮತಿ ನೀಡಿದೆ. 

ಸದರಿ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸತಕ್ಕದ್ದು ಹಾಗೂ ಇತರೆ ಯಾವುದೇ ಪ್ರಕರಣಗಳಿಗೆ ಪೂರ್ವನಿದರ್ಶನವೆಂದು 
ಪರಿಗಣಿಸತಕ್ಕದ್ದಲ್ಲವೆ೦ದು ಷರತ್ತು ವಿಧಿಸಲು ತಿಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಎಲ್‌.ಮಹಾಂತೇಗೌಡ 

PR. 873 ಸರ್ಕಾರದ ಅಧೀನ ಕಾರ್ಯದರ್ಶಿ 


50.25 ಕಂದಾಯ ಇಲಾಖೆ(ಭೂ.ಮಂಜೂರಾತಿ-3) 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೯, ೨೦೧೫ ಭಾಗ ೧ 





ಕಂದಾಯ ಸಚಿವಾಲಯ 


ವಿಷಯ: ದಿ ಭಾರತ್‌ ಸ್ಕೌಟ್ಸ್‌ ಅಂಡ್‌ ಗೈಡ್ಸ್‌, ಕರ್ನಾಟಕ, ಬೆಂಗಳೂರು, ಇವರಿಗೆ ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕು, ಕೊಂಡಜ್ಜಿ ಗ್ರಾಮದ 
ಸ.ನಂ.178ರಲ್ಲಿ ಮಂಜೂರು ಮಾಡಲಾಗಿರುವ 80-00 ಎಕರೆ ಜಮೀನಿನ ಗುತ್ತಿಗೆಯನ್ನು 30 ವರ್ಷಗಳ ಅವಧಿಗೆ ವಿಸ್ತರಿಸುವ ಬಗ್ಗೆ. 


ಓದಲಾಗಿದೆ: 1) ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ, ಇವರ ಪತ್ರ ಸಂಖ್ಯೆಎಲ್‌ಎನ್‌ಡಿ/ಸಿಆರ್‌/165/2010-11 ದಿನಾ೦ಕ:20-06-2012. 


(2) ರಾಜ್ಯ ಮುಖ್ಯ ಆಯುಕ್ತರು, ದಿ ಭಾರತ್‌ ಸ್ಕೌಟ್ಸ್‌ ಅಂಡ್‌ ಗೈಡ್ಸ್‌, ಕರ್ನಾಟಕ, ಬೆಂಗಳೂರು, ಇವರ ಪತ್ರ 
ಸಂಖ್ಯೆಬಿಎಸ್‌ಜಿ/ಎಸ್‌ಹೆಚ್‌ಕ್ಯೂ/ 1898/2011-12 ದಿನಾ೦ಕ:20-03-2012. 


ಮೇಲೆ ಓದಲಾದ ಕ್ರಮಾಂಕ(1)ರಲ್ಲಿ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ಇವರು ದಿ ಭಾರತ್‌ ಸ್ಕೌಟ್ಸ್‌ ಅಂಡ್‌ ಗೈಡ್ಸ್‌ ಒಂದು ಸ್ವಯಂಸೇವಾ 
೦ಸ್ಥೆಯಾಗಿದ್ದು, ಯುವಜನತೆ ಪ್ರಮುಖವಾಗಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಶಾರೀರಿಕ, ಸಾಮಾಜಿಕ ಮತ್ತು ಪಾರಮಾರ್ಥಿಕ ಚೈತನ್ಯ ಅಭಿವೃದ್ಧಿಪಡಿಸುವಲ್ಲಿ 
ಮುಖ ಪಾತ್ರ ವಹಿಸುತ್ತಿದ್ದು, ದಾವಣಗೆರೆ ಜಿಲ್ಲೆಯ ಕೊಂಡಜ್ಜಿ ಗ್ರಾಮವನ್ನು ಭಾರತ್‌ ಸ್ಕೌಟ್ಸ್‌ ಅಂಡ್‌ ಗೈಡ್ಸ್‌ ಹೆಸರಿನಿಂದನೇ ಗುರುತಿಸಲಾಗುತ್ತಿದ್ದು, ಈ 
ಸಂಸ್ಥೆಯು ಯಾವುದೇ ಲಾಭದ ಉದ್ದೇಶ ಹೊಂದಿಲ್ಲದೇ ಮತ್ತು ಯಾವುದೇ ಸಂಪನ್ಮೂಲಗಳಿಲ್ಲದೆ ಇರುವುದರಿಂದ ಕೊಂಡಜ್ಜಿ ಗ್ರಾಮದ ಸರ್ವೆ ನಂ.178ರಲ್ಲಿ 
80-00 ಎಕರೆ ಜಮೀನಿಗೆ ವಾರ್ಷಿಕ ಗುತ್ತಿಗೆ ದರವನ್ನು ಪ್ರತಿ ಎಕರೆಗೆ ವಾರ್ಷಿಕ ರೂ.1000/-ಗಳನ್ನು ನಿಗದಿಪಡಿಸಿ ಆದೇಶ ಮಾಡಿರುವುದನ್ನು ಪರಿಷ್ಕರಿಸಿ 
ರೂ.5000/-ಗಳ ವಾರ್ಷಿಕ ಗುತ್ತಿಗೆ ದರ ನಿಗದಿಪಡಿಸಬಹುದಾಗಿರುತ್ತದೆಂದು ತಿಳಿಸಿರುತ್ತಾರೆ. 

ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 81 ಎಲ್‌ಜಿಸಿ 1971 ದಿನಾಂಕ:24-12-1971ರಲ್ಲಿ ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕು, ಕೊಂಡಜ್ಜಿ ಗ್ರಾಮದ 
ಸರ್ವೆ ನಂ.178ರಲ್ಲಿ 80-00 ಎಕರೆ ಜಮೀನನ್ನು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಇವರಿಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಲಾಗಿದ್ದು, 
ಕಾಲಕ್ರಮೇಣ ವಿಸ್ತರಿಸಿದ ಗುತ್ತಿಗೆ ಅವಧಿ ದಿನಾಂಕ:23-12-2011ಕ್ಕೆ ಪೂರ್ಣಗೊಂಡಿತ್ತು. ಮುಂದುವರೆದು, ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 91 ಎಲ್‌ಜಿಸಿ 
2010 ದಿ:22-02-2012ರಂದು ಸದರಿ ಸಂಸ್ಥೆಗೆ ಎಕರೆ ಒಂದಕ್ಕೆ ವಾರ್ಷಿಕ ರೂ.1000/- ದರ ನಿಗದಿಪಡಿಸಿ, ದಿನಾ೦ಕ:23-12-2011ರಿ೦ಂದ 10 ವರ್ಷಗಳ 
ಅವಧಿಗೆ ಮುಂದುವರೆಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮಾಂಕ:(2)ರಲ್ಲಿ ರಾಜ್ಯ ಮುಖ್ಯ ಆಯುಕ್ತರು, ದಿ ಭಾರತ್‌ ಸ್ಕೌಟ್ಸ್‌ ಅಂಡ್‌ ಗೈಡ್ಸ್‌, ಕರ್ನಾಟಕ, ಬೆಂಗಳೂರು, ಇವರು 
ಸರ್ಕಾರದ ಆದೇಶದನ್ವಯ ಒಂದು ಎಕರೆಗೆ ವಾರ್ಷಿಕ ರೂ.1000/-ದಂತೆ ರೂ.80,000/- ಗುತ್ತಿಗೆ ಹಣವನ್ನು ನೀಡಬೇಕಾಗಿದ್ದು, ಸಂಸ್ಥೆಯು ಸರ್ಕಾರದ 
ಅನುದಾನಿತ ಸಂಸ್ಥೆಯಾಗಿದ್ದು. ಬೇರೆ ಯಾವುದೇ ಸಂಪನ್ಮೂಲಗಳಿಲ್ಲದ ಕಾರಣ ಸಂಸ್ಥೆಗೆ ಗುತ್ತಿಗೆ ನೀಡಿರುವ 80-00 ಎಕರೆ ಜಮೀನಿಗೆ ವಾರ್ಷಿಕ ಒಟ್ಟು 
ರೂ.1,000/- ಗುತ್ತಿಗೆ ಹಣ ನೀಡಲು ಸೂಕ್ತ ತಿದ್ದುಪಡಿ ಮಾಡಿ ಆದೇಶಿಸುವಂತೆ ಹಾಗೂ 100 ವರ್ಷಗಳ ಅತ್ಯುತ್ತಮ ಇತಿಹಾಸವುಳ್ಳ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ 
ಚಳುವಳಿಯ ಬೆಳವಣಿಗೆಗೆ ಸಹಕಾರ ನೀಡಬೇಕಾಗಿ ಕೋರಿರುತ್ತಾರೆ. 

ಇಂತಹದೇ ಪ್ರಕರಣಗಳಲ್ಲಿ ಮಾರುಕಟ್ಟೆ ಬೆಲೆಯ ಶೇ.10ರಷ್ಟು ವಾರ್ಷಿಕ ಗುತ್ತಿಗೆ ದರ ವಿಧಿಸಿ, ಪ್ರತಿ ಎರಡು ವರ್ಷಕ್ಕೆ ಶೇ.10ರಷ್ಟು ಗುತ್ತಿಗೆ ದರ 
ಹೆಚ್ಚಿಸುವ ಷರತ್ತಿನೊಂದಿಗೆ ಮಂಜೂರು ಮಾಡಲಾಗುತ್ತಿದೆ. ಕೊಂಡಜ್ಜಿ ಗ್ರಾಮದ ಸ.ನಂ.178ರಲ್ಲಿ 80-00 ಎಕರೆ ಜಮೀನಿಗೆ ವಾರ್ಷಿಕ ಗುತ್ತಿಗೆ ದರವನ್ನು 
ಎಕರೆಗೆ ವಾರ್ಷಿಕ 1,000/-ಗಳನ್ನು ನಿಗದಿಪಡಿಸಿ ಆದೇಶಿಸಿರುವುದನ್ನು ಪರಿಷ್ಕರಿಸಿ, ಸದರಿ ಜಮೀನಿಗೆ ರೂ.5,000/-ಗಳ ವಾರ್ಷಿಕ ಗುತ್ತಿಗೆ ದರ 
ನಿಗಧಿಪಡಿಸಬಹುದಾಗಿರುತ್ತದೆ೦ದು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ಇವರು ಕೋರಿರುತ್ತಾರೆ. 

ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 71 ಎಲ್‌ಜಿಸಿ 2012 ಬೆಂಗಳೂರು, ದಿನಾಂಕ:17-10-2014 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ದಿ ಭಾರತ್‌ ಸ್ಕೌಟ್ಸ್‌ ಅಂಡ್‌ ಗೈಡ್ಸ್‌, ಕರ್ನಾಟಕ, ಬೆಂಗಳೂರು, ಇದು ಸ್ವಯಂಸೇವಾ 
ಸಂಸ್ಥೆಯಾಗಿರುವುದರಿಂದ, ಈ ಸಂಸ್ಥೆಗೆ ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕು, ಕೊಂಡಜ್ಜಿ ಗ್ರಾಮದ ಸರ್ವೆ ನಂ.178ರಲ್ಲಿ 80-00 ಎಕರೆ ಜಮೀನನ್ನು 
ವಾರ್ಷಿಕ ಗುತ್ತಿಗೆ ದರ ರೂ.5,000/-[ಐದು ಸಾವಿರ ರೂಪಾಯಿಗಳು ಮಾತ್ರ] ಗಳಂತೆ ನಿಗಧಿಪಡಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ 
ನಿಯಮ 19ರನ್ವಯ ದಿನಾಂಕ:23-12-201ರಿಂದ ಮುಂದಿನ 30 ವರ್ಷಗಳ ಗುತ್ತಿಗೆ ಅವಧಿಯನ್ನು ವಿಸ್ತರಿಸಿ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಮಂಜೂರು ಮಾಡಿ ಆದೇಶಿಸಿದೆ. 

ಷರತ್ತುಗಳು: 


(1) ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದು 


(2) ಮಂಜೂರಾತಿ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ 

(3) ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದು. 

(4) ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ/ಉಪಗುತ್ತಿಗೆಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 

(5) ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ, 
ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು 
ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 

(6) ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

(7) ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು. 

(8) ಮಂಜೂರಾದ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಮಂಜೂರಾತಿಯು ನ್ಯಾಯಾಲಯದ 
ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 


4 (8 2 


ಎಂ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್‌.ಎಲ್‌.ಮಹಾಂತೇಗೌಡ 
PR. 777 ಸರ್ಕಾರದ ಅಧೀನ ಕಾರ್ಯದರ್ಶಿ 
50.50 ಕಂದಾಯ ಇಲಾಖೆ(ಭೂ.ಮಂಜೂರಾತಿ-3) 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


